


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಜುಲೈ ೯, ೨೦೧೫ (ಆಷಾಢ ೧೮, ಶಕ ವರ್ಷ ೧೯೩೭) ಸಂಚಿಕೆ ೨೮ 
'!011116 150 50708101, 7110/502)/, ಲೆಟ[/ 9, 2015 (ಗಿ೨೧೩೦/೩ 18, 51202 215೧2 1937) 155ಟ೦ 28 
ಭಾಗ ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಭಾಷಾಂತರ ನಿರ್ದೇಶನಾಲಯ 
ನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ, ಬೆ೦ಗಳೂರು ಆವರ ನಡೆವಳಿಗಳು 
ಪೋಡಿಯಂ ಬ್ಲಾಕ್‌, ನೆಲಮಹಡಿ, ವಿಶ್ವೇಶ್ವರಯ್ಯ ಕೇಂದ್ರ, ಡಾ| ಬಿ.ಆರ್‌. ಅಂಬೇಡ್ಕರ್‌ ರಸ್ತೆ, ಬೆಂಗಳೂರು-01. 
ಸಂ: ಭಾನಿ 61/ಆಡಳಿತ/ 2010, ದಿನಾಂಕ: 21-05-2015 


ವಿಷಯ: ಶ್ರೀಮತಿ ಜಿ. ಸೌಮ್ಯಶ್ರೀ, ದ್ವಿತೀಯ ದರ್ಜೆ ಸಹಾಯಕರು, ಭಾಷಾ೦ತರ ನಿರ್ದೇಶನಾಲಯ, ಬೆ೦ಗಳೂರು ಇವರ ಮೇಲೆ ಶಿಸ್ತು ಪ್ರಕರಣದಲ್ಲಿ 
ದಂಡನೆ ವಿಧಿಸುವ ಕುರಿತಂತೆ ಅ೦ತಿಮ ಆದೇಶ. 


ಓದಲಾಗಿದೆ: 1... ಉಪ ಪೊಲೀಸ್‌ ಅಧೀಕ್ಷಕರು, (ನಗರ ವಿಭಾಗ), ಕರ್ನಾಟಕ ಲೋಕಾಯುಕ್ತ. ಬೆ೦ಗಳೂರು ಇವರ ಪತ್ರ ದಿನಾ೦ಕ 9-9-2010. 
2... ಈ ನಿರ್ದೇಶನಾಲಯದ ಪತ್ರ ಸಂಖ್ಯೆ ಭಾನಿ 13/ಜಿಪಿಎ/ಗೌಪ್ಯವಿ/2010 ದಿನಾ೦ಕ 24-09-2010. 

3... ಈ ನಿರ್ದೇಶನಾಲಯದ ಪತ್ರ ಸಂಖ್ಯೆ ಭಾನಿ 13/ಜಿಪಿಎ/ಗೌಪ್ಯವಿ/2010 ದಿನಾ೦ಕ 24-09-2010. 

ಸ 


ಆರಕ್ಷಕ ಉಪ ನಿರೀಕ್ಷಕರು, ವಿಧಾನಸೌಧ ಪೊಲೀಸ್‌ ಠಾಣೆ, ಬೆ೦ಗಳೂರು-01 ಇವರ ಪ್ರಥಮ ವರ್ತಮಾನ ವರದಿ 
ದಿನಾಂಕ 24-09-2010. 


ಈ ನಿರ್ದೇಶನಾಲಯದ ಪತ್ರ ಸಂಖ್ಯೆ ಭಾನಿ 13/ಜಿಪಿಎ/ಗೌಪ್ಯವಿ/2010 ದಿನಾಂಕ 25-09-2010. 

ಆರಕ್ಷಕ ಉಪ ನಿರೀಕ್ಷಕರು, ವಿಧಾನಸೌಧ ಪೊಲೀಸ್‌ ಠಾಣೆ, ಬೆ೦ಗಳೂರು-01 ಇವರ ಪತ್ರ ದಿನಾಂಕ 29-09-2010. 

ಈ ನಿರ್ದೇಶನಾಲಯದ ಕಚೇರಿ ಆದೇಶ ಸಂಖ್ಯೆ ಭಾನಿ 61/ಆಡಳಿತ/2010 ದಿನಾಂಕ 06-10-2010. 

ಈ ನಿರ್ದೇಶನಾಲಯದ ತಿಳುವಳಿಕೆ ಪತ್ರ ಸಂಖ್ಯೆ ಭಾನಿ 61/ಆಡಳಿತ/ 2010 ದಿನಾಂಕ 17-03-2011. 

ಶ್ರೀಮತಿ ಜಿ. ಸೌಮ್ಯಶ್ರೀ, ದ್ವಿತೀಯ ದರ್ಜೆ ಸಹಾಯಕರು, ಇವರ ಉತ್ತರ ದಿನಾಂಕ 20-04-201. 

10. ಈ ನಿರ್ದೇಶನಾಲಯದ ಪತ್ರ ಸಂಖ್ಯೆ ಭಾನಿ 61/ಆಡಳಿತ/ ಪ್ರೊಅಘೋ/200 ದಿನಾ೦ಕ 24-03-2012. 

1... ಈ ನಿರ್ದೇಶನಾಲಯದ ಕಚೇರಿ ಜ್ಞಾಪನ ಸಂಖ್ಯೆ ಭಾನಿ 61/ಆಡಳಿತ/ ಪ್ರೊಅಘೋ/2010 ದಿನಾ೦ಕ 18-04-2012. 

12. ಶ್ರೀ ಹೆಚ್‌.ಆರ್‌. ಸುಧೀರ್‌, ವಿಚಾರಣಾಧಿಕಾರಿ ಇವರ ಪತ್ರ ದಿನಾಂಕ 21-12-2013. 

13. ಈ ನಿರ್ದೇಶನಾಲಯದ ಪತ್ರ ಸಂಖ್ಯೆ ಭಾನಿ 61/ಆಡಳಿತ/2010 ದಿನಾ೦ಕ 31-12-2013. 

14. ಇಲಾಖಾ ವಿಚಾರಣಾ ವರದಿ ದಿನಾಂಕ 10-02-2014. 

15. ಈ ನಿರ್ದೇಶನಾಲಯದ ಕಾರಣ ಕೇಳುವ ನೋಟೀಸು ಸಂಖ್ಯೆ ಭಾನಿ 61/ ಆಡಳಿತ/ಪ್ರೊಅಘೋ/2010 ದಿನಾ೦ಕ 15-04-2014. 
16, ಶ್ರೀಮತಿ ಜಿ. ಸೌಮ್ಯಶ್ರೀ ಇವರ ಉತ್ತರ ದಿನಾಂಕ 19-05-2014. 

17. ಸರ್ಕಾರದ ಪತ್ರ ಸಂಖ್ಯೆ ಸಂವ್ಯಶಾಇ 26 ಭಾನಿವಿ 2014 ದಿನಾಂಕ 26-03-2015. 

18. ಈ ನಿರ್ದೇಶನಾಲಯದ ಅಂತಿಮ ಕಾರಣ ಕೇಳುವ ನೋಟೀಸು ಸಂಖ್ಯೆ ಭಾನಿ 60ಆಡಳಿತ/2010 ದಿನಾಂಕ 15-04-2015. 
19. ಶ್ರೀಮತಿ ಜಿ. ಸೌಮ್ಯಶ್ರೀ ಇವರ ಉತ್ತರ ದಿನಾಂಕ 30-04-2015. 


ದ 0 ಇ ಛಾ ಊ 


(೩೧೨೯) 


೩೧೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ಸಾವನೆ: 


ಬಿ 


ಆ 


ಶ್ರೀಮತಿ ಜಿ. ಸೌಮ್ಯಶ್ರೀ.ಇವರು ಭಾಷಾ೦ತರ ನಿರ್ದೇಶನಾಲಯದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ದಿನಾ೦ಕ 21-01-2008 ರಂದು ಸೇವೆಗೆ 
ಸೇರಿರುತ್ತಾರೆ. ಗಂಭೀರ ಆರೋಪಗಳ ಕಾರಣಕ್ಕಾಗಿ ಇವರ ಖಾಯಂಪೂರ್ವ ಸೇವಾವಧಿ ಘೋಷಣೆ ಕುರಿತಂತೆ ಇದುವರೆಗೂ ಆದೇಶ ಹೊರಡಿಸಲಾಗಿಲ್ಲ. 

ಇವರ ವಿರುದ್ಧ ಶ್ರೀಮತಿ ಬಿ.ಎನ್‌. ಚಂದ್ರಿಕಾ, ನಂ. 7, ಕೆಎಸ್‌ಸಿಬಿ ವಸತಿ ಗೃಹ, ಕಾವೇರಿ ನಗರ, ಲಗ್ಗೆರೆ, ಬೆ೦ಗಳೂರು-58 ಇವರು ದಿನಾಂಕ 
09-09-2010ರಂದು ಆರಕ್ಷಕ ಅಧೀಕ್ಷಕರು, ಬೆ೦ಗಳೂರು ನಗರ ವಿಭಾಗ ಇವರಿಗೆ ದೂರು ಸಲ್ಲಿಸಿದ್ದು ಸದರಿ ದೂರು ಹಾಗೂ ಲಗತ್ತಿಸಿರುವ ದಾಖಲಾತಿಗಳ 
ಬಗ್ಗೆ ಗೌಪ್ಯವಾಗಿ ವಿಚಾರಣೆ ನಡೆಸಿ ವರದಿ ನೀಡುವಂತೆ ಶ್ರೀಮತಿ ಹೆಚ್‌.ಆರ್‌. ರಾಧಾಮಣಿ, ಉಪ ಆರಕ್ಷಕ ಅಧೀಕ್ಷಕರು, (ನಗರ ವಿಭಾಗ), ಕರ್ನಾಟಕ 
ಲೋಕಾಯುಕ್ತ. ಬೆ೦ಗಳೂರು ಇವರು ಉಲ್ಲೇಖ (1ರಲ್ಲಿ ನಿರ್ದೇಶಕರು, ಭಾಷಾ೦ತರ ನಿರ್ದೇಶನಾಲಯ, ಬೆ೦ಗಳೂರು ಇವರಿಗೆ ಸೂಚಿಸಿರುತ್ತಾರೆ. 

ಈ ಬಗ್ಗೆ ನಿರ್ದೇಶಕರು, ಭಾಷಾ೦ತರ ನಿರ್ದೇಶನಾಲಯ ಇವರು ಶ್ರೀಮತಿ ಜಿ. ಸೌಮ್ಯಶ್ರೀ ಇವರನ್ನು ವಿಚಾರಣೆ ಮಾಡಲಾಗಿ ಆರೋಪಿತರು 
ತಮ್ಮ ಮೌಖಿಕ ಹೇಳಿಕೆಯಲ್ಲಿ ಶ್ರೀಮತಿ ಬಿ.ಎನ್‌. ಚ೦ದ್ರಿಕಾರವರಿ೦ದ ರೂ. 2,90,000/- ಹಣವನ್ನು ಸಾಲವಾಗಿ ಪಡೆದಿರುತ್ತೇನೆ೦ದು ಒಪ್ಪಿಕೊಂಡಿರುತ್ತಾರೆ. 
ಸದರಿ ವಿಚಾರಣಾ ವರದಿಯನ್ನು ಶ್ರೀಮತಿ ಹೆಚ್‌.ಆರ್‌. ರಾಧಾಮಣಿ, ಉಪ ಪೊಲೀಸ್‌ ಅಧೀಕ್ಷಕರು, (ನಗರ ವಿಭಾಗ), ಕರ್ನಾಟಕ ಲೋಕಾಯುಕ್ತ. 
ಬೆ೦ಗಳೂರು ಇವರಿಗೆ ಉಲ್ಲೇಖ (2)ರಲ್ಲಿ ದಿನಾಂಕ 24-09-2010ರಂದು ಸಲ್ಲಿಸಲಾಗಿರುತ್ತದೆ. 


ಆರೋಪಿತ ಶ್ರೀಮತಿ ಜಿ. ಸೌಮ್ಯಶ್ರೀರವರು ಭಾಷಾ೦ತರ ನಿರ್ದೇಶನಾಲಯದಲ್ಲಿ ದ್ವಿತೀಯ ದರ್ಜೆ ಸಹಾಯಕರ ಅನೇಕ ಹುದ್ದೆಗಳು ಖಾಲಿ 
ಇದೆಯೆಂದು  ದೂರುದಾರರನ್ನು ನಂಬಿಸಿ ಕರ್ನಾಟಕ ಸರ್ಕಾರದ ಹೆಸರಿನಲ್ಲಿ ಅನಧಿಕೃತ ನೇಮಕಾತಿ ಆದೇಶಗಳನ್ನು ನೀಡಿರುವ ಬಗ್ಗೆ 
ದಿನಾಂಕ 24-09-2010ರಂದು ಉಲ್ಲೇಖ (3)ರಲ್ಲಿ ಪೊಲೀಸ್‌ ಇನ್ಸ್‌ಪೆಕ್ಟರ್‌, ವಿಧಾನಸೌಧ ಪೊಲೀಸ್‌ ಠಾಣೆ, ಬಹುಮಹಡಿ ಕಟ್ಟಡ, ಬೆ೦ಗಳೂರು ಇಲ್ಲಿ 
ಆರೋಪಿತರ ಎರುದ್ಧ ದೂರು ದಾಖಲು ಮಾಡಲಾಗಿರುತ್ತದೆ. 


ಉಲ್ಲೇಖ (3)ರಂತೆ ದಾಖಲಾದ ದೂರಿನನ್ವಯ ಉಲ್ಲೇಖ (4)ರಲ್ಲಿ ದಿನಾಂಕ 24-09-2010ರಂದು ಪೊಲೀಸ್‌ ಇನ್ಸ್‌ಪೆಕ್ಟರ್‌, ವಿಧಾನಸೌಧ 
ಪೊಲೀಸ್‌ ಠಾಣೆ, ಬಹುಮಹಡಿ ಕಟ್ಟಡ, ಬೆ೦ಗಳೂರು ಇವರು ಪ್ರಥಮ ಮಾಹಿತಿ ವರದಿ (81ಣ)ಯನ್ನು ಸಲ್ಲಿಸಿರುತ್ತಾರೆ. 


ಪೊಲೀಸ್‌ ಇನ್ಸ್‌ಪೆಕ್ಟರ್‌, ವಿಧಾನಸೌಧ ಪೊಲೀಸ್‌ ಠಾಣೆ, ಬಹುಮಹಡಿ ಕಟ್ಟಡ, ಬೆ೦ಗಳೂರು ಇವರು ನೀಡಿರುವ ಪ್ರಥಮ ಮಾಹಿತಿ ವರದಿಯ 
ಪ್ರತಿಯನ್ನು ಉಲ್ಲೇಖ (5)ರಲ್ಲಿ ಶ್ರೀಮತಿ ಹೆಚ್‌.ಆರ್‌. ರಾಧಾಮಣಿ, ಆರಕ್ಷಕ ಉಪ ಅಧೀಕ್ಷಕರು, (ನಗರ ವಿಭಾಗ), ಕರ್ನಾಟಕ ಲೋಕಾಯುಕ್ತ. ಬೆ೦ಗಳೂರು 
ಇವರಿಗೆ ಕಳುಹಿಸಲಾಗಿರುತ್ತದೆ. 


ಆರಕ್ಷಕ ಉಪ ನಿರೀಕ್ಷಕರು, ವಿಧಾನಸೌಧ ಪೊಲೀಸ್‌ ಠಾಣೆ, ಬೆ೦ಗಳೂರು-01 ಇವರ ಉಲ್ಲೇಖ (6)ರಲ್ಲಿ ಓದಲಾಗಿರುವ ಪತ್ರದನ್ವಯ 
ಆರೋಪಿತರನ್ನು ದಿನಾಂಕ 28-09-2010ರಂದು 16.00 ಗಂಟೆಗೆ ದಸ್ತಗಿರಿ ಮಾಡಿ ದಿನಾಂಕ 29-09-2010ರಂದು 15.00 ಗಂಟೆಗೆ ಮಾನ್ಯ 8ನೇ 
ಎಸಿಎಂಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದು, ಘನ ನ್ಯಾಯಾಲಯವು ಆಪಾದಿತರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ 
ಆದೇಶಿಸಿರುತ್ತದೆ. 


ಆರೋಪಿತರು ಮೇಲ್ನೋಟಕ್ಕೆ ಅಪರಾಧ ಎಸಗಿರುವುದು ನೇಮಕಾತಿ ಪ್ರಾಧಿಕಾರಕ್ಕೆ ಮನದಟ್ಟಾಗಿರುವುದರಿ೦ದ 1957ರ ಕರ್ನಾಟಕ ಸಿವಿಲ್‌ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಯ 10ನೇ ನಿಯಮದ (1(ಖ) ಪ್ರಕರಣದೊಡನೆ ಓದಿಕೊಂಡಂತೆ ತಕ್ಷಣದಿ೦ದ ಜಾರಿಗೆ 
ಬರುವಂತೆ ಕೆಲವು ಷರತ್ತಿಗೊಳಪಟ್ಟು ಉಲ್ಲೇಖ (7)ರಲ್ಲಿ ದಿನಾ೦ಕ 06-10-2010ರಂದು ಅಮಾನತ್ತುಗೊಳಿಸಲಾಯಿತು. 


ಉಲ್ಲೇಖ (8)ರಲ್ಲಿ ಆರೋಪಿತರಿಗೆ ತಿಳಿವಳಿಕೆ ಪತ್ರದ ಜೊತೆಗೆ ಆರೋಪ ಪಟ್ಟಿಯನ್ನು ನೀಡಿ ಸಮಜಾಯಿಷಿಯನ್ನು ನೀಡುವಂತೆ 
ಸೂಚಿಸಲಾಯಿತು. ಸದರಿ ಆರೋಪಗಳ ಪಟ್ಟಿಯಲ್ಲಿ ಆರೋಪಿತರ ಎರುದ್ಧ ಈ ಕೆಳಕಂಡ ಆರೋಪಗಳನ್ನು ಮಾಡಲಾಗಿತ್ತು. 


ಆರೋಪ-1 
ಶ್ರೀಮತಿ ಜಿ. ಸೌಮ್ಯಶ್ರೀ, ಆದ ನೀವು ಭಾಷಾಂತರ ನಿರ್ದೇಶನಾಲಯ, ಬೆಂಗಳೂರು ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು (ಹಾಲಿ ಅಮಾನತ್ತಿನಲ್ಲಿರುವ) ನಿಮ್ಮ ಕರ್ತವ್ಯದ ಅವಧಿಯಲ್ಲಿ ನೀವು ಈ ಕೆಳಕಂಡ ದಿನಾಂಕಗಳಲ್ಲಿ ಅನಧಿಕೃತ ಗೈರು ಹಾಜರಾಗಿ 
ಆಯಾ ದಿನಗಳ ರಜಾ ಅವಧಿಯು ಮುಗಿದು ಅಂದರೆ, ಆ ರಜೆಗಳನ್ನು ಉಪಯೋಗಿಸಿಕೊಂಡು ನಂತರ ಕರ್ತವ್ಯಕ್ಕೆ ಹಾಜರಾಗಿ ರಜೆ 
ಅರ್ಜಿಗಳನ್ನು ಸಲ್ಲಿಸಿರುತ್ತೀರ. 
1... ದಿನಾ೦ಕ 27-09-2008ರಿ೦ದ 04-10-2008ರವರೆಗೆ 8 ದಿನಗಳ ಗಳಿಕೆ ರಜೆ 
2. . ದಿನಾ೦ಕ 23-10-2008ರಿ೦ದ 24-10-2008ರವರೆಗೆ 2 ದಿನಗಳ ಗಳಿಕೆ ರಜೆ 
3... ದಿನಾ೦ಕ 31-10-2008ರಿ೦ದ 03-11-2008ರವರೆಗೆ 4 ದಿನಗಳ ಗಳಿಕೆ ರಜೆ 
4. ದಿನಾ೦ಕ 18-11-2008ರಿ೦ದ 22-11-2008ರವರೆಗೆ 3 ದಿನಗಳ ಪರಿವರ್ತಿತ ರಜೆ 
5... ದಿನಾಂಕ 18-05-2009ರಿ೦ದ 23-05-2009ರವರೆಗೆ 6 ದಿನಗಳ ಗಳಿಕೆ ರಜೆ 
6, ದಿನಾ೦ಕ 18-06-2009ರಿ೦ಂದ 23-06-2009ರವರೆಗೆ 6 ದಿನಗಳ ಪರಿವರ್ತಿತ ರಜೆ 
7. ದಿನಾ೦ಕ 01-10-2009ರಿ೦ದ 03-10-2009ರವರೆಗೆ 3 ದಿನಗಳ ಪರಿವರ್ತಿತ ರಜೆ 
8... ದಿನಾ೦ಕ 29-10-2009ರಿ೦ದ 31-10-2009ರವರೆಗೆ 3 ದಿನಗಳ ಪರಿವರ್ತಿತ ರಜೆ 
9. ಜನವರಿ 2010ರಲ್ಲಿ 6 ದಿನಗಳ ಸಾಂದರ್ಭಿಕ ರಜೆ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೩೧ 





10. ಫೆಬ್ರವರಿ 2000ರಲ್ಲಿ 14 ದಿನಗಳ ಪರಿವರ್ತಿತ ರಜೆ 

1... ಮಾರ್ಚ್‌ 2010ರಲ್ಲಿ 6 ದಿನಗಳ ಪರಿವರ್ತಿತ ರಜೆ 

12. ದಿನಾ೦ಕ 18-02-2010ರಿ೦ಂದ 06-03-2010ರವರೆಗೆ 17 ದಿನಗಳ ಗಳಿಕೆ ರಜೆ 
13. ದಿನಾ೦ಕ 03-04-2010ರಿ೦ದ 09-04-2010ರವರೆಗೆ 7 ದಿನಗಳ ಗಳಿಕೆ ರಜೆ 
14. ದಿನಾಂಕ 31-8-2010ರಿಂದ ಈ ವರೆಗೆ ಅನಧಿಕೃತ ಗೈರು ಹಾಜರಿ 


ಈ ರೀತಿ ನೀವು ರಜೆಯ ಮೇಲೆ ತೆರಳುವ ಮುನ್ನ ಸಕ್ಷಮ ಅಧಿಕಾರಿಗಳಿಗೆ ಮುಂಚಿತವಾಗಿ ರಜೆ ಅರ್ಜಿಗಳನ್ನು ಸಲ್ಲಿಸದೆ, ರಜೆಯನ್ನು 
ಮಂಜೂರು ಮಾಡಿಸಿಕೊಳ್ಳದೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಪೂರ್ವಾನುಮತಿ ಪಡೆಯದೆ ನೀವು ಪದೇಪದೇ ಕರ್ತವ್ಯಕ್ಕೆ ಅನಧಿಕೃತ 
ಗೈರು ಹಾಜರಾಗುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಕರ್ತವ್ಯ ನಿರ್ಲಕೃತೆಯನ್ನು ವ್ಯಕ್ತಪಡಿಸಿರುತ್ತೀರ. ಅಲ್ಲದೆ, ನಿಮ್ಮ ಅನಧಿಕೃತ ಗೈರು 
ಹಾಜರಿಯಿಂದ ಕಚೇರಿಯ ದೈನಂದಿನ ಕೆಲಸಕಾರ್ಯಗಳಿಗೆ ತೊಂದರೆಯುಂಟಾಗಿರುತ್ತದೆ. ನಿಮಗೆ ಕಚೇರಿಯಿ೦ದ ಹಲವು ಬಾರಿ ಕರ್ತವ್ಯಕ್ಕೆ 
ಹಾಜರಾಗಲು ಜ್ಞಾಪನ ಪತ್ರಗಳನ್ನು ಜಾರಿ ಮಾಡಿದ್ದರೂ ಸಹ ನೀವು ಸದರಿ ನೋಟಸುಗಳಿಗೆ ಸಮಜಾಯಿಷಿಯನ್ನು ನೀಡದೆ ಹಾಗೂ ಕರ್ತವ್ಯಕ್ಕೆ 
ಹಾಜರಾಗದೆ ಹಾಗೂ ನಿಮ್ಮ ಅನಧಿಕೃತ ಗೈರುಹಾಜರಾಗುವ ಪ್ರವೃತ್ತಿಯನ್ನು ಸರಿಪಡಿಸಿಕೊಳ್ಳದೆ ಸಕ್ಷಮ ಅಧಿಕಾರಿಗಳ ಆದೇಶವನ್ನು 
ಉಲ್ಲಂಘಿಸಿರುತ್ತೀರಿ. ಈ ರೀತಿ ನೀವು ಪದೇಪದೇ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಪ್ರವೃತ್ತಿಯನ್ನು ಬೆಳೆಸಿಕೊ೦ಡಿರುವುದು (71೫1೧೫ 
೩5೮೧೮) ನಿಮ್ಮ ಕರ್ತವ್ಯದಲ್ಲಿ ನಿಷ್ಠತೆಯಿಲ್ಲದೆ ಇರುವುದನ್ನು ತೋರ್ಪಡಿಸುತ್ತದೆ ಮತ್ತು ನೀವು ಕರ್ತವ್ಯ ಲೋಪ ಮತ್ತು ದುರ್ನಡತೆ 
ಎಸಗಿದ್ದು ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳು, 1966, ನಿಯಮ 3(11(1)(11)ನ್ನು ಉಲ್ಲಂಘಿಸಿರುತ್ತೀರಿ. 
ಆರೋಪ - 2 

ಶ್ರೀಮತಿ ಜಿ. ಸೌಮ್ಯಶ್ರೀ, ಆದ ನೀವು ಭಾಷಾಂತರ ನಿರ್ದೇಶನಾಲಯ, ಬೆಂಗಳೂರು ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು (ಹಾಲಿ ಅಮಾನತ್ತಿನಲ್ಲಿರುವ) ನಿಮ್ಮ ಕರ್ತವ್ಯದ ಅವಧಿಯಲ್ಲಿ ನೀವು ಸುಮಾರು 20 ಅಮಾಯಕ ಸಾರ್ವಜನಿಕರಿಗೆ ಈ 
ಕಚೇರಿಯಲ್ಲಿ ಹಲವು ಹುದ್ದೆಗಳು ಖಾಲಿ ಇವೆಯೆಂದು ಹೇಳಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಸುಳ್ಳು ಹೇಳಿ ಮತ್ತು ಅವರುಗಳನ್ನು ವಂಚಿಸಿ ಆ 
ಜನರಿಗೆ ನಕಲಿ ಮತ್ತು ಅನಧಿಕೃತ ನೇಮಕಾತಿ ಆದೇಶಗಳಲ್ಲಿ 


ನೀವೇ ನೇಮಕಾತಿ ಅಧಿಕಾರಿಯ ರುಜುವನ್ನು ಫೋರ್ಜರಿ ಮಾಡಿ ಮತ್ತು ಕಚೇರಿಯ ಮೊಹರನ್ನು ಹಾಕಿ ದುರುಪಯೋಗಿಸಿಕೊಂಡು ನಕಲಿ 
ನೇಮಕಾತಿ ಆದೇಶಗಳನ್ನು ನೀಡಿರುತ್ತೀರಿ. ಈ ರೀತಿಯಾಗಿ ನೀವು ಸರ್ಕಾರಿ ನೌಕರನಿಗೆ ತಕ್ಕುದಲ್ಲದ ರೀತಿಯಲ್ಲಿ ನಡೆದುಕೊಂಡು ಮೋಸ, 
ವಂಚನೆ ಮತ್ತು ದುರ್ನಡತೆ ಎಸಗಿದ್ದು ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳು, 1966, ನಿಯಮ 3(1()(0)(10)ನ್ನು 
ಉಲ್ಲಂಘಿಸಿರುತ್ತೀರಿ. 
ಆರೋಪ - 3 

ಶ್ರೀಮತಿ ಜಿ. ಸೌಮ್ಯಶ್ರೀ, ಆದ ನೀವು ಭಾಷಾಂತರ ನಿರ್ದೇಶನಾಲಯ, ಬೆ೦ಗಳೂರು ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ 
ಕರ್ತವ್ಯ ನಿರ್ವಹಿಸುತ್ತಿದ್ದು (ಹಾಲಿ ಅಮಾನತ್ತಿನಲ್ಲಿರುವ) ನಿಮ್ಮ ಕರ್ತವ್ಯದ ಅವಧಿಯಲ್ಲಿ ನೀವು ಸುಮಾರು 20 ಅಮಾಯಕ ಸಾರ್ವಜನಿಕರಿಗೆ ಈ 
ಕಚೇರಿಯಲ್ಲಿ ಹಲವು ಹುದ್ದೆಗಳು ಖಾಲಿ ಇವೆಯೆಂದು ಹೇಳಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಸುಳ್ಳು ಹೇಳಿ ಮತ್ತು ಅವರುಗಳನ್ನು ವಂಚಿಸಿ ಆ 
ಜನರಿಗೆ ನಕಲಿ ಮತ್ತು ಅನಧಿಕೃತ ನೇಮಕಾತಿ ಆದೇಶಗಳಲ್ಲಿ ನೀವೇ ನೇಮಕಾತಿ ಅಧಿಕಾರಿಯ ರುಜುವನ್ನು ಘೋರ್ಜರಿ ಮಾಡಿ ಮತ್ತು 
ಕಚೇರಿಯ ಮೊಹರನ್ನು ಹಾಕಿ ದುರುಪಯೋಗಿಸಿಕೊಂಡು ನಕಲಿ ನೇಮಕಾತಿ ಆದೇಶಗಳನ್ನು ನೀಡಲು ಅವರುಗಳಿಂದ ಸುಮಾರು ರೂ. 
3,66,000/-ಗಳನ್ನು ಪಡೆದು ಅಮಾಯಕರನ್ನು ವಂಚನೆ ಮಾಡಿರುತ್ತೀರಿ. ಈ ರೀತಿಯಾಗಿ ನೀವು ಸರ್ಕಾರಿ ನೌಕರನಿಗೆ ತಕ್ಕುದಲ್ಲದ ರೀತಿಯಲ್ಲಿ 
ನಡೆದುಕೊ೦ಡು ಮೋಸ, ವಂಚನೆ ಮತ್ತು ದುರ್ನಡತೆ ಎಸಗಿದ್ದು ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳು, 1966, ನಿಯಮ 
3(1)()(1)(11)ನ್ನು ಉಲ್ಲಂಘಿಸಿರುತ್ತೀರಿ. 
ಆರೋಪ - 4 

ಶ್ರೀಮತಿ ಜಿ. ಸೌಮ್ಯಶ್ರೀ, ಆದ ನೀವು ಭಾಷಾ೦ತರ ನಿರ್ದೇಶನಾಲಯ, ಬೆ೦ಗಳೂರು ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಸ್ವೀಕೃತಿ 
ಮತ್ತು ರವಾನೆ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು (ಹಾಲಿ ಅಮಾನತ್ತಿನಲ್ಲಿರುವ) ನಿಮ್ಮ ಕರ್ತವ್ಯದ ಅವಧಿಯಲ್ಲಿ ನೀವು ಸುಮಾರು 20 
ಅಮಾಯಕ ಸಾರ್ವಜನಿಕರಿಗೆ ಈ ಕಚೇರಿಯಲ್ಲಿ ಹಲವು ಹುದ್ದೆಗಳು ಖಾಲಿ ಇವೆಯೆಂದು ಹೇಳಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಸುಳ್ಳು ಹೇಳಿ 
ಮತ್ತು ಅವರುಗಳನ್ನು ವಂಚಿಸಿ ಆ ಜನರಿಗೆ ನಕಲಿ ಮತ್ತು ಅನಧಿಕೃತ ನೇಮಕಾತಿ ಆದೇಶಗಳಲ್ಲಿ ನೀವೇ ನೇಮಕಾತಿ ಅಧಿಕಾರಿಯ ರುಜುವನ್ನು 
ಫೋರ್ಜರಿ ಮಾಡಿ ಮತ್ತು ತಮ್ಮ ಸುಪರ್ದಿನಲ್ಲಿದ್ದ ರವಾನೆ ಸೀಲು ಮತ್ತು ಒಐಜಿಎಸ್‌ ಮೊಹರನ್ನು ನಕಲಿ ನೇಮಕಾತಿ ಆದೇಶಗಳಿಗೆ ಹಾಕಿ 
ಅದನ್ನು ದುರುಪಯೋಗಪಡಿಸಿಕೊಂಡು ಅನಧಿಕೃತ ಮತ್ತು ನಕಲಿ ನೇಮಕಾತಿ ಆದೇಶಗಳನ್ನು ನೀಡಿರುತ್ತೀರಿ.. ಅವರುಗಳಿಂದ ಸುಮಾರು 
ರೂ. 3,66,000/-ಗಳನ್ನು ಪಡೆದು ಅಮಾಯಕರನ್ನು ವಂಚನೆ ಮಾಡಿರುತ್ತೀರಿ. ಈ ರೀತಿಯಾಗಿ ನೀವು ಸರ್ಕಾರಿ ನೌಕರನಿಗೆ ತಕ್ಕುದಲ್ಲದ 
ರೀತಿಯಲ್ಲಿ ನಡೆದುಕೊ೦ಡು ಮೋಸ, ವಂಚನೆ ಮತ್ತು ದುರ್ನಡತೆ ಎಸಗಿದ್ದು ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳು, 1966, 
ನಿಯಮ 3(1)()(10)(11)ನ್ನು ಉಲ್ಲಂಘಿಸಿರುತ್ತೀರಿ. 


೩೧೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ಆರೋಪ -5 
ಶ್ರೀಮತಿ ಜಿ. ಸೌಮ್ಯಶ್ರೀ, ಆದ ನೀವು ಭಾಷಾ೦ತರ ನಿರ್ದೇಶನಾಲಯ, ಬೆ೦ಗಳೂರು ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಸ್ವೀಕೃತಿ 
ಮತ್ತು ರವಾನೆ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು (ಹಾಲಿ ಅಮಾನತ್ತಿನಲ್ಲಿರುವ) ನಿಮ್ಮ ಕರ್ತವ್ಯದ ಅವಧಿಯಲ್ಲಿ ನೀವು ಸುಮಾರು 20 
ಅಮಾಯಕ ಸಾರ್ವಜನಿಕರಿಗೆ ಈ ಕಚೇರಿಯಲ್ಲಿ ಹಲವು ಹುದ್ದೆಗಳು ಖಾಲಿ ಇವೆಯೆಂದು ಹೇಳಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಸುಳ್ಳು ಹೇಳಿ 
ಮತ್ತು ಅವರುಗಳನ್ನು ವಂಚಿಸಿ ಆ ಜನರಿಗೆ ನಕಲಿ ಮತ್ತು ಅನಧಿಕೃತ ನೇಮಕಾತಿ ಆದೇಶಗಳಲ್ಲಿ ನೀವೇ ನೇಮಕಾತಿ ಅಧಿಕಾರಿಯ ರುಜುವನ್ನು 
ಫೋರ್ಜರಿ ಮಾಡಿ ಮತ್ತು ತಮ್ಮ ಸುಪರ್ದಿನಲ್ಲಿದ್ದ ರವಾನೆ ಸೀಲು ಮತ್ತು ಒಐಜಿಎಸ್‌ ಮೊಹರನ್ನು ನಕಲಿ ನೇಮಕಾತಿ ಆದೇಶಗಳಿಗೆ ಹಾಕಿ 
ಅದನ್ನು ದುರುಪಯೋಗಪಡಿಸಿಕೊಂಡು ಅನಧಿಕೃತ ಮತ್ತು ನಕಲಿ ನೇಮಕಾತಿ ಆದೇಶಗಳನ್ನು ನೀಡಿರುತ್ತೀರಿ.. ಅವರುಗಳಿಂದ ಸುಮಾರು 
ರೂ. 3,66,000/-ಗಳನ್ನು ಅಕ್ರಮವಾಗಿ ಪಡೆದು ಅಮಾಯಕರನ್ನು ವಂಚನೆ ಮಾಡಿರುತ್ತೀರಿ ಮತ್ತು ಅವರುಗಳಿಂದ ಹಣಕ್ಕೆ ಗ್ಯಾರೆಂಟಿಯಾಗಿ 
ಖಾಲಿ ಚೆಕ್‌ಗಳಿಗೆ ನೀವೇ ಸಹಿ ಮಾಡಿ ಆ ಜನರಿಗೆ ನೀಡಿರುತ್ತೀರಿ. ಈ ರೀತಿಯಾಗಿ ನೀವು ಸರ್ಕಾರಿ ನೌಕರನಿಗೆ ತಕ್ಕುದಲ್ಲದ ರೀತಿಯಲ್ಲಿ 
ನಡೆದುಕೊ೦ಡು ಮೋಸ, ವಂಚನೆ ಮತ್ತು ದುರ್ನಡತೆ ಎಸಗಿದ್ದು ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳು, 1966, 
ನಿಯಮ 3(1)()(10(110ನ್ನು ಉಲ್ಲಂಘಿಸಿರುತ್ತೀರಿ. 
ಸಲ್ಲಿಸಿರುತ್ತಾರೆ. ಸದರಿ ಸಮಜಾಯಿಷಿಯನ್ನು ಸಕ್ಷಮ ಪ್ರಾಧಿಕಾರವು ಪರಿಶೀಲಿಸಿ ಅದು ಸಮಂಜಸವಲ್ಲವೆಂದು ಪರಿಗಣಿಸಿ ಆಪಾದಿತರ ಎರುದ್ಧ ಇಲಾಖಾ 
ವಿಚಾರಣೆ ನಡೆಸುವುದು ಸೂಕ್ತವೆಂದು ನಿರ್ಧರಿಸಿ ಸದರಿ ಆರೋಪಗಳ ವಿಚಾರಣೆಗಾಗಿ ಶ್ರೀ ಹೆಚ್‌.ಆರ್‌. ಸುಧೀರ್‌, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ಇವರನ್ನು ಇಲಾಖಾ ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ಶ್ರೀಮತಿ ಸೀತಾ ಲಿಂಗಸೂರು, ಸಹಾಯಕ ಆಡಳಿತಾಧಿಕಾರಿ, 
ಭಾಷಾಂತರ ನಿರ್ದೇಶನಾಲಯ, ಬೆ೦ಗಳೂರು ಇವರನ್ನು ಮ೦ಡನಾಧಿಕಾರಿಯನ್ನಾಗಿ ಉಲ್ಲೇಖ (10)ರಲ್ಲಿ ನೇಮಕ ಮಾಡಲಾಯಿತು. 


ಮೇಲ್ಕಂಡ ಆರೋಪಗಳಿಗೆ ಸಂಬಂಧಿಸಿದಂತೆ ಆಪಾದಿತರು ದಿನಾ೦ಕ 20-04-2011ರಂದು ಉಲ್ಲೇಖ (9)ರಲ್ಲಿ ಸಮಜಾಯಿಷಿಯನ್ನು 


ಕರ್ನಾಟಕ ನಾಗರಿಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ 10ನೇ ನಿಯಮದ (5ನೇ 
ಉಪ ನಿಯಮದ (ಸಿ) ಖಂಡದ ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆಪಾದಿತ ಸರ್ಕಾರಿ ನೌಕರರ ವಿರುದ್ಧದ ನ್ಯಾಯಾಲಯದ ಪ್ರಕರಣ 
ಮತ್ತು ಇಲಾಖಾ ಶಿಸ್ತು ಪ್ರಕರಣದಲ್ಲಿ ತೀರ್ಪನ್ನು ಮತ್ತು ಅದರ ಅನ್ವಯ ತೆಗೆದುಕೊಳ್ಳಬಹುದಾದ ನಿರ್ಣಯಕ್ಕೊಳಪಟ್ಟು ಉಲ್ಲೇಖ (11ರಲ್ಲಿ ಅಮಾನತ್ತನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ತೆರವುಗೊಳಿಸಿ ಅಮಾನತ್ತಿನ ಪೂರ್ವದಲ್ಲಿ ಹೊಂದಿರುವ ಹುದ್ದೆ ಅಂದರೆ ಭಾಷಾ೦ತರ ನಿರ್ದೇಶನಾಲಯದ ದ್ವಿತೀಯ 
ದರ್ಜೆ ಸಹಾಯಕರ ಹುದ್ದೆಯಲ್ಲಿ ದಿನಾ೦ಕ 18-04-2012ರಿಂದ ಮುಂದುವರೆಸಲಾಗಿದೆ. 


ಪ್ರಪ್ರಥಮ ಬಾರಿಗೆ ಈ ಪ್ರಕರಣದಲ್ಲಿ ವಿಚಾರಣಾಧಿಕಾರಿಯಾಗಿ ನೇಮಕ ಮಾಡಲಾಗಿದ್ದ ಶ್ರೀ ಹೆಚ್‌.ಆರ್‌. ಸುಧೀರ್‌, ನಿವೃತ್ತ ನ್ಯಾಯಾಧೀಶರು, 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಇವರು ವಿಚಾರಣೆ ಪ್ರಾರಂಭಿಸಿದ ನಂತರ ಅನಾರೋಗ್ಯದ ನಿಮಿತ್ತ ವಿಚಾರಣೆಯನ್ನು ಮುಂದುವರೆಸಲು 
ಸಾಧ್ಯವಾಗುತ್ತಿಲ್ಲವೆ೦ದು ತಿಳಿಸಿ ಪ್ರಕರಣಕ್ಕೆ ಸಂಬ೦ಧಪಟ್ಟ ಎಲ್ಲ ದಾಖಲೆಗಳನ್ನು ಉಲ್ಲೇಖ(12)ರಲ್ಲಿ ಇಲಾಖೆಗೆ ಹಿಂದಿರುಗಿಸಿದರು. 


ತದನ೦ತರ ಉಲ್ಲೇಖ (13)ರಲ್ಲಿ ಇಲಾಖಾ ವಿಚಾರಣಾಧಿಕಾರಿಯನ್ನಾಗಿ ನೇಮಕ ಮಾಡಲಾದ ಶ್ರೀ ಹೆಚ್‌.ವಿ. ರಾಮಚಂದ್ರರಾವ್‌, ನಿವೃತ್ತ 
ನ್ಯಾಯಾಧೀಶರು ಇಲಾಖಾ ವಿಚಾರಣೆಯನ್ನು ಪೂರ್ಣಗೊಳಿಸಿ ಶಿಸ್ತು ಪ್ರಾಧಿಕಾರವು ಶ್ರೀಮತಿ ಜಿ. ಸೌಮ್ಯಶ್ರೀ, ದ್ವಿತೀಯ ದರ್ಜೆ ಸಹಾಯಕರು, ಭಾಷಾಂತರ 
ನಿರ್ದೇಶನಾಲಯ, ಬೆ೦ಗಳೂರು ಇವರ ಎರುದ್ಧ ಮಾಡಿರುವ ಎಲ್ಲ 5 ಆರೋಪಗಳು 'ರುಜುವಾತಾಗಿದೆ" ಎಂದು ಉಲ್ಲೇಖ (14)ರ ತಮ್ಮ ವರದಿಯಲ್ಲಿ 
ನಿರ್ಣಯಿಸಿರುತ್ತಾರೆ. 

ಶಿಸ್ತು ನಡೆವಳಿಯ ಮುಂದಿನ ಹಂತವಾಗಿ ಆರೋಪಿತರಿಗೆ ಪ್ರಥಮ ಕಾರಣ ಕೇಳುವ ನೊಟೀಸನ್ನು ಉಲ್ಲೇಖ (15)ರಲ್ಲಿ ವಿಚಾರಣಾ ವರದಿಯ 
ಪ್ರತಿಯೊಡನೆ ನೀಡಿ ವಿಚಾರಣಾ ವರದಿಯ ಕುರಿತು ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಯಿತು. 


ಉಲ್ಲೇಖ (16)ರಲ್ಲಿ ಆರೋಪಿತರು ಪ್ರತಿರಕ್ಷಣಾ ಹೇಳಿಕೆಯನ್ನು ನೀಡಿ "ವಿಚಾರಣೆಯನ್ನು ನಿಯಮಾನುಸಾರ ನಡೆಸಿರುವುದಿಲ್ಲವೆ೦ದು ಕ್ರಿಮಿನಲ್‌ 
ಮೊಕದ್ದಮೆ ಇತ್ಯರ್ಥವಾಗುವ ಮೊದಲೇ ಇಲಾಖಾ ವಿಚಾರಣೆಯನ್ನು ಮುಕ್ತಾಯಗೊಳಿಸಲಾಗಿದೆಯೆಂದು ಪ್ರತಿಯೊಂದು ಆರೋಪದ ಬಗ್ಗೆ ಪ್ರತ್ಯೇಕ 
ವಿಶ್ಲೇಷಣೆ ಮಾಡಿ ನಿರ್ಣಯ ದಾಖಲಿಸಿರುವುದಿಲ್ಲವೆಂದು, ಇದು ವಿಚಾರಣಾ ನಿಯಮಗಳಿಗೆ ವ್ಯತಿರಿಕ್ತವಾಗಿದೆಯೆ೦ಂದು ಕರ್ನಾಟಕ ನಾಗರೀಕ (ಸಿಸಿಎ) 
ನಿಯಮಗಳು 1957ರ ನಿಯಮ 1118)ವನ್ನು ಉಲ್ಲಂಘಫಿಸಲಾಗಿದೆಯೆಂದು ಹಾಗೂ ನನ್ನ ಎರುದ್ಧ ಸಾಕ್ಷಿ ಹೇಳಿಕೆ ಬಗ್ಗೆ ವಿವರಣೆ ನೀಡಲು ಶಾಸನಬದ್ಧ 
ಅವಕಾಶ ನಿರಾಕರಿಸಿದ೦ಂತಾಗಿದೆಯೆಂದು" ತಿಳಿಸಿ ತಮ್ಮ ವಿರುದ್ಧ ಮಾಡಲಾದ ಎಲ್ಲ ಆರೋಪಗಳನ್ನು ಅಲ್ಲಗಳೆದಿರುತ್ತಾರೆ. ಪ್ರತಿಯೊಂದು ಆರೋಪವನ್ನು 
ಅಲ್ಲಗಳೆಯಲು ಆರೋಪಿತರು ಕಾರಣಗಳು/ ದಾಖಲೆಗಳು/ಸಾಕ್ಷಿಗಳನ್ನು ಮೂರು ವರ್ಷಗಳಿಗೂ ಮೀರಿದ ಅವಧಿಯಲ್ಲಿ ಒದಗಿಸಲು ವಿಫಲರಾಗಿರುವಾಗ 
ಪ್ರತಿಯೊಂದು ಆರೋಪವನ್ನು ಪ್ರತ್ಯೇಕ ವಿಶ್ಲೇಷಣೆ ಮಾಡಿಲ್ಲವೆ೦ಬುದು ಅವರ ವ್ಯರ್ಥ ವಾದವೆಂದೇ ಪರಿಗಣಿಸಿದೆ. 


ವಿಚಾರಣಾಧಿಕಾರಿಯು ವಿಚಾರಣೆಯನ್ನು ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ 
ನಿಯಮ 11ರಲ್ಲಿ ನಿಗದಿಪಡಿಸಿರುವ ಕಾರ್ಯವಿಧಾನವನ್ನು ಅನುಸರಿಸಿ, ನೈಸರ್ಗಿಕ ನ್ಯಾಯವನ್ನು ಪಾಲಿಸಿ ವಿಚಾರಣೆ ನಡೆಸಿರುತ್ತಾರೆ. ಆದುದರಿಂದ, 
ವಿಚಾರಣೆಯು ನಿಯಮಾನುಸಾರ ನಡೆದಿಲ್ಲ ಎಂದು ಅಹವಾಲಿನಲ್ಲಿ ತಿಳಿಸಿರುವ ಆಪಾದಿತರ ವಾದವನ್ನು ಒಪ್ಪಲಾಗುವುದಿಲ್ಲ. ಕ್ರಿಮಿನಲ್‌ ಮೊಕದ್ದಮೆಯು 
ಇತ್ಯರ್ಥವಾಗುವವರೆಗೆ ಇಲಾಖಾ ಶಿಸ್ತು ನಡೆವಳಿಗಳನ್ನು ವಿಲೆ ಮಾಡದೆ ಇಡುವ ಅವಶ್ಯಕತೆಯಿಲ್ಲವೆಂದು ಸರ್ಕಾರವು ಆದೇಶ ಸಂಖ್ಯೆ ಡಿಪಿಎಆರ್‌ 5 ಸೇಇವಿ 
96 ದಿನಾ೦ಕ 02-12-1997ರಲ್ಲಿ ಸ್ಪಷ್ಟೀಕರಿಸಿದೆ. 

ದಿನಾಂಕ 17-03-2011ರಂದು ಆರೋಪಿತರಿಗೆ ಜಾರಿ ಮಾಡಲಾಗಿದ್ದ ದೋಷಾರೋಪಣಾ ಪಟ್ಟಿಗೆ ದಿನಾಂಕ 20-04-2011 ಮತ್ತು 
02-11-2011ರಂದು ಸಲ್ಲಿಸಿರುವ ಲಿಖಿತ ಸಮಜಾಯಿಷಿಯಲ್ಲಿ ಸ್ಪಷ್ಟಪಡಿಸಿರುವ ಅ೦ಶಗಳನ್ನೇ ವಿಚಾರಣೆಯ ಹಂತದಲ್ಲೂ ಮತ್ತು ತದನಂತರ ಜಾರಿ 
ಮಾಡಲಾಗಿರುವ ತಿಳಿವಳಿಕೆ ಪತ್ರಗಳಿಗೆ ಸಲ್ಲಿಸಿರುವ ವಿವರಣೆಗಳಲ್ಲೂ ಬೇರೆಬೇರೆ ರೀತಿಯಲ್ಲಿ ಪುನರಾವರ್ತನೆ ಮಾಡಿರುತ್ತಾರೆ. ಆದುದರಿಂದ ವಿಚಾರಣಾ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೩೩ 





ವರದಿಗೆ ಪ್ರತಿಯಾಗಿ ಸಲ್ಲಿಸಿರುವ ವಿವರಣೆಯಲ್ಲಿ ಪರಿಗಣಿಸಬೇಕಾದ ವಿಶೇಷ ಅ೦ಶಗಳೇನೂ ಕಂಡುಬಂದಿರುವುದಿಲ್ಲ. ಶಿಸ್ತು ನಡೆವಳಿಯ ಯಾವುದೇ 
ಹಂತದಲ್ಲೂ ಆರೋಪಗಳನ್ನು ಮತ್ತು/ಅಥವಾ ವಿಚಾರಣಾ ವರದಿಯನ್ನು ತಿರಸ್ಕರಿಸಲು ಪೂರಕ ದಾಖಲೆಗಳನ್ನಾಗಲೀ/ಸಾಕ್ಷಿಗಳನ್ನಾಗಲೀ ಆರೋಪಿತರು 
ಒದಗಿಸಿರುವುದಿಲ್ಲ. 

ಉಲ್ಲೇಖ (17ರ ಸರ್ಕಾರದ ಪತ್ರದಲ್ಲಿ ಆರೋಪಿತರ ವಿರುದ್ಧ ಕ್ರಿಮಿನಲ್‌ ಪ್ರಕರಣ ಹಾಗೂ ಇಲಾಖಾ ವಿಚಾರಣೆಯ ಬಗ್ಗೆ ತುರ್ತು ಕ್ರಮ 
ತೆಗೆದುಕೊಂಡು ಸರ್ಕಾರಕ್ಕೆ ತಿಳಿಸುವಂತೆ ಸೂಚಿಸಿರುತ್ತಾರೆ. 


ಹಾಗಾಗಿ, ಶ್ರೀಮತಿ ಜಿ. ಸೌಮ್ಯಶ್ರೀ, ದ್ವಿತೀಯ ದರ್ಜೆ ಸಹಾಯಕರು ಅವರಿಗೆ ಮೇಲೆ ಉಲ್ಲೇಖ (18)ರಲ್ಲಿ ಓದಲಾದ ದಿನಾ೦ಕ 15-04-2015ರಲ್ಲಿ 
ವಿಚಾರಣಾ ವರದಿಯ ಪ್ರತಿಯೊಡನೆ ಕಾರಣ ಕೇಳುವ ನೊಟೀಸು ನೀಡಿ ವಿಚಾರಣಾ ವರದಿಯ ಕುರಿತು ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಮತ್ತೂ 
ಒಮ್ಮೆ ಅವಕಾಶ ಕಲ್ಪಿಸಲಾಯಿತು. 

ಆರೋಪಿತರು ಮೇಲೆ ಓದಲಾದ ಉಲ್ಲೇಖ («16ರಲ್ಲಿ ಸಲ್ಲಿಸಲಾಗಿದ್ದ ವಿವರಣೆಯನ್ನೇ ಪುನಃ ಉಲ್ಲೇಖ (19)ರಲ್ಲಿ ತಮ್ಮ ಪ್ರತಿರಕ್ಷಣಾ 
ಹೇಳಿಕೆಯಂತೆ ಸಲ್ಲಿಸಿ ವಿಚಾರಣಾಧಿಕಾರಿಗಳು ತನಗೆ ಸಹಜ ನ್ಯಾಯ ತತ್ವದಂತೆ ಅವಕಾಶವನ್ನು ನೀಡಿಲ್ಲ, ವಿಚಾರಣಾ ವರದಿಯನ್ನು ನಿಯಮಾನುಸಾರ 
ಸಿದ್ಧಪಡಿಸಿಲ್ಲ, ಕ್ರಿಮಿನಲ್‌ ಮೊಕದ್ದಮೆ ಇತ್ಯರ್ಥವಾಗುವ ಮೊದಲೇ ಇಲಾಖಾ ವಿಚಾರಣೆಯನ್ನು ನಡೆಸಿರುವುದರಿಂದ ಎಚಾರಣೆ 
ನಿಯಮಬಾಹಿರವಾಗಿದೆಯೆಂದು ತಿಳಿಸಿರುತ್ತಾರೆ, ಪ್ರತಿಯೊಂದು ಆರೋಪದ ಬಗ್ಗೆ ಪ್ರತ್ಯೇಕ ವಿಶ್ಲೇಷಣೆ ಮಾಡಿ ನಿರ್ಣಯ ದಾಖಲಿಸಿರುವುದಿಲ್ಲವೆಂದು, ಇದು 
ವಿಚಾರಣಾ ನಿಯಮಗಳಿಗೆ ವ್ಯತಿರಿಕ್ತವಾಗಿದೆಯೆ೦ಂದು, ಕರ್ನಾಟಕ ನಾಗರೀಕ (ಸಿಸಿಎ). ನಿಯಮಗಳು 1957ರ ನಿಯಮ  118)ವನ್ನು 
ಉಲ್ಲಂಘಿಸಲಾಗಿದೆಯೆಂದು ಹಾಗೂ ಆಪಾಡಿತರಿಗೆ ತಮ್ಮ ಎರುದ್ಧ ಸಾಕ್ಷಿ ಹೇಳಿಕೆ. ಬಗ್ಗೆ ವಿವರಣೆ ನೀಡಲು ಶಾಸನಬದ್ಧ ಅವಕಾಶ 
ನಿರಾಕರಿಸಿದಂತಾಗಿದೆಯೆಂದು' ತಿಳಿಸಿ ತಮ್ಮ ಎರುದ್ಧ ಮಾಡಲಾದ ಎಲ್ಲ ಆರೋಪಗಳನ್ನು ಅಲ್ಲಗಳೆದಿರುತ್ತಾರೆ. 


ಆರೋಪಿಯು ಸಲ್ಲಿಸಿದ ಉತ್ತರದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಮತ್ತೊಮ್ಮೆ ಪರಿಶೀಲಿಸಲಾಗಿದೆ. ವಿಚಾರಣೆಯು ನಿಯಮಾನುಸಾರ ನಡೆದಿದ್ದು, 
ಆರೋಪಿಗೆ ಸಾಕಷ್ಟು ಅವಕಾಶವನ್ನು ವಿಚಾರಣಾಧಿಕಾರಿಗಳು ನೀಡಿದ್ದಾರೆಂಬುದು ಆದರಿಂದ ಸ್ಪಷ್ಟವಾಗಿರುತ್ತದೆ. 


ದಿನಾಂಕ 17-03-2011ರಂದು ಜಾರಿಗೊಳಿಸಲಾಗಿದ್ದ ದೋಷಾರೋಪಣಾ ಪಟ್ಟಿಗೆ ಆರೋಪಿತರು ಸಲ್ಲಿಸಿದ್ದ ಲಿಖಿತ ಸಮಜಾಯಿಷಿಯಲ್ಲಿ 
ಒಳಗೊಂಡಿರುವ ಅಂಶಗಳನ್ನು ವಿಚಾರಣೆಯ ಹಂತದಲ್ಲಿ ಪುನರುಚ್ಛರಿಸಿರುತ್ತಾರೆ ಮತ್ತು ದಾಖಲಿಸಿರುತ್ತಾ. ಆರೋಪ ಪಟ್ಟ ಜಾರಿಯಾದ 2011ರಿಂದ 2014ರ 
ವರೆಗೆ 3 ವರ್ಷಗಳಷ್ಟು ದೀರ್ಫ ಅವಧಿಯಲ್ಲಿ ಆರೋಪಿತರ ವಿರುದ್ಧದ ಆರೋಪಗಳನ್ನು ಅಲ್ಲಗಳೆಯಲು ಸಮರ್ಪಕ ದಾಖಲೆಗಳನ್ನಾಗಲೀ ಸಾಕ್ಷಿಗಳನ್ನಾಗಲೀ 
ಒದಗಿಸಿರುವುದಿಲ್ಲವೆಂಬುದು ಸುಸ್ಪಷ್ಟವಾಗಿದೆ. 

ವಿಚಾರಣಾಧಿಕಾರಿಗಳು ಸಲ್ಲಿಸಿದ ವರದಿಯ ಪ್ರತಿಯನ್ನು ದಿನಾ೦ಕ 15-04-2014ರಂದು ಆರೋಪಿತರಿಗೆ ತಿಳಿವಳಿಕೆ ಪತ್ರದ ಮೂಲಕ ಒದಗಿಸಿದ 
ನಂತರವೂ ಸಹಾ ಅವರ ಮೇಲಿದ್ದ ಆರೋಪಗಳನ್ನು ಅಲ್ಲಗಳೆಯಬಲ್ಲ ದಾಖಲೆಗಳನ್ನು/ಸಾಕ್ಷಿಗಳನ್ನು ಹಾಜರುಪಡಿಸುವಲ್ಲಿ ವಿಫಲರಾಗಿರುತ್ತಾರೆ. ಇದಲ್ಲದೆ 
ವಿಚಾರಣಾಧಿಕಾರಿಗಳು... ಸಮಯಾವಕಾಶ ನೀಡಿಲ್ಲ, ವಿಚಾರಣೆಯನ್ನು ಸರಿಯಾಗಿ ನಡೆಸಿರುವುದಿಲ್ಲವೆಂದು ವ್ಯರ್ಥಾಲಾಪದಲ್ಲಿ ತೊಡಗಿರುತ್ತಾರೆ. 
ವಿಚಾರಣಾಧಿಕಾರಿಗಳ ಮುಂದೆ ಹಾಜರಾಗಿದ್ದು ಮೌಖಿಕ/ಲಿಖಿತ ಹೇಳಿಕೆ ನೀಡಿರುತ್ತಾರೆ. ಆದರೆ ಯಾವುದೇ ಹಂತದಲ್ಲೂ ಸಮಯಾವಕಾಶ ನೀಡದಿರುವ 


ಹಾಗೂ ವಿಚಾರಣೆಯನ್ನು ನಿಯಮಾನುಸಾರ ನಡೆಸುತ್ತಿಲ್ಲ ಎ೦ಬ ಬಗ್ಗೆ ವಿಚಾರಣಾಧಿಕಾರಿಗಳ ಅಥವಾ ಶಿಸ್ತು ಪ್ರಾಧಿಕಾರದ ಗಮನಕ್ಕೆ ತಂದಿಲ್ಲ. 


ಕ್ರಿಮಿನಲ್‌ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇರುವ ಪ್ರಕರಣಗಳಲ್ಲಿ ಇಲಾಖಾ ಶಿಸ್ತು ನಡೆವಳಿಗಳನ್ನು ಹೂಡುವಂತಿಲ್ಲ ಅಥವಾ 
ಮುಂದುವರಿಸುವಂತಿಲ್ಲ ಅಥವಾ ಅಂತ್ಯಗೊಳಿಸಿ ಆದೇಶ ಹೊರಡಿಸುವಂತಿಲ್ಲ ಎ೦ಬ ಆರೋಪಿತರ ವಾದವನ್ನು ಒಪ್ಪಲಾಗದು. 


ಸರ್ಕಾರವು ಡಿಪಿಎಆರ್‌ 5 ಸೇಇವಿ 96 ದಿನಾ೦ಕ 02-12-1997ರಲ್ಲಿ "ನ್ಯಾಯಾಲಯದಲ್ಲಿ ಹೂಡುವ ಪ್ರಕ್ರಿಯೆ ಹಾಗೂ ಇಲಾಖಾ ವಿಚಾರಣೆಯಲ್ಲಿ 
ಹೂಡುವ ಪ್ರಕ್ರಿಯೆ ಬೇರೆ ಬೇರೆ ಪ್ರಕ್ರಿಯೆಗಳಾಗಿವೆ. ಸರ್ಕಾರಿ ನೌಕರರ ಮೇಲೆ ನ್ಯಾಯಾಲಯಗಳಲ್ಲಿ ಕ್ರಿಮಿನಲ್‌ ಮೊಕದ್ದಮೆ ಬಾಕಿ ಇದ್ದಾಗ ಅದೇ ಆರೋಪಗಳ 
ಬಗ್ಗೆ ಶಿಸ್ತಿನ ಕ್ರಮವನ್ನು ನಡೆಸಬಹುದಾಗಿದೆ” ಎಂಬ ಸ್ಪಷ್ಟೀಕರಣವನ್ನು ಈ ಮೂಲಕ ಪುನರುಚ್ಛರಿಸಿದೆ. ಈ ಆದೇಶವೂ ಸಹಾ ಸರ್ವೋಚ್ಛ ನ್ಯಾಯಾಲಯದ 
ತೀರ್ಪಿನನ್ವಯವೇ ಹೊರಡಿಸಲಾಗಿದೆ. 

ಇಲಾಖಾ ಶಿಸ್ತು ನಡೆವಳಿಗಳು ಅರೆ-ನ್ಯಾಯಿಕ ಪ್ರಕರಣಗಳಾಗಿದ್ದು ಶಿಸ್ತು ಪ್ರಾಧಿಕಾರಗಳು ಆರೋಪಿತ ನೌಕರರನ್ನು ಸರ್ಕಾರಿ ಸೇವೆಯಿಂದ 
ವಜಾಗೊಳಿಸುವ ಗರಿಷ್ಠ ದಂಡನೆಯನ್ನು ವಿಧಿಸಬಹುದಾದರೂ ಜೈಲು ಶಿಕ್ಷೆಯಂತಹ ದಂಡನೆಯನ್ನು ವಿಧಿಸುವುದು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುತ್ತದೆ. 


ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ಪ್ರಕಾರ ಯಾವುದೇ ನೌಕರನ ವಿರುದ್ಧ 
ಕ್ರಿಮಿನಲ್‌ ಆರೋಪ ಸಾಬೀತಾಗಿ ನ್ಯಾಯಾಲಯವು ದಂಡನೆ ವಿಧಿಸಿದ್ದಲ್ಲಿ ಅಂತಹ ನೌಕರನನ್ನು ಸೇವೆಯಿಂದ ವಜಾಗೊಳಿಸಬೇಕಾಗಿರುತ್ತದೆ. 


20 ಜನ ಅಮಾಯಕ ಸಾರ್ವಜನಿಕರಿಂದ ಕೆಲಸ ಕೊಡಿಸುವುದಾಗಿ ನಂಬಿಸಿ ಹಣ ಪಡೆದು ವಂಚಿಸಿರುವ ಆರೋಪಿತರು ವಿಚಾರಣೆಯ 
ಹಂತದಲ್ಲಿ ಹಾಗೂ ತದನಂತರದ ಕಾರಣ ಕೇಳುವ ನೋಟೀಸುಗಳಿಗೆ ಪ್ರತಿಯಾಗಿ ವಂಚಿತ ವ್ಯಕ್ತಿಗಳಿಂದ ಸಾಲ ಪಡೆದಿರುವುದಾಗಿ ಹಾಗೂ ಸರ್ಕಾರದ 
ಹಣವನ್ನೇನೂ ದುರುಪಯೋಗಪಡಿಸಿಕೊಂಡಿಲ್ಲವೆಂಬ ಕಾರಣಗಳನ್ನು ಒಡ್ಡಿರುತ್ತಾರೆ. 


ಹಾಗೆ ಅಮಾಯಕರಿಂದ ಸಾಲ ಪಡೆದಿದ್ದಲ್ಲಿ ಯಾರಿಂದ ಸಾಲ ಪಡೆದಿದ್ದೇನೆಂದು ತಿಳಿಸಿರುತ್ತಾರೋ ಅ೦ತಹ ವ್ಯಕ್ತಿಗಳಿಗೆ ನೇಮಕಾತಿ ಆದೇಶ 
ಹೊರಡಿಸುವ ಅವಶ್ಯಕತೆ ಏನಿತ್ತು, ಅವರ ಸಾಲದ ಹಣ ಹಿಂದಿರುಗಿಸಬಹುದಾಗಿತ್ತಲ್ಲವೇ ಎ೦ಬ ಪ್ರಶ್ನೆ ಉದ್ಭವಿಸುತ್ತದೆ. ಆದುದರಿಂದ ಅಮಾಯಕ 
ವ್ಯಕ್ತಿಗಳಿಂದ ಆರೋಪಿತರು ಕೆಲಸ ಕೊಡಿಸುವ ಆಶ್ವಾಸನೆ ನೀಡಿಯೇ ಲಂಚ ಪಡೆದು ದುರ್ನಡತೆ ಎಸಗಿರುತ್ತಾರೆ ಹಾಗೂ ವಸೂಲು ಮಾಡಿರುವ ಹಣವನ್ನು 
ಜೀರ್ಣಿಸಿಕೊಳ್ಳುವ ಹುನ್ನಾರದಿ೦ದಲೇ ಕಚೇರಿ ಸೀಲುಗಳ ದುರುಪಯೋಗ/ಖೊಟ್ಟಿ ಸಹಿ/ಭ್ರಷ್ಟಾಚಾರ/ದಾಖಲೆಗಳ ಸೃಷ್ಟಿ ಮಾಡಿ ನೇಮಕಾತಿ ಆದೇಶ 
ಹೊರಡಿಸಿರುತ್ತಾರೆ ಎಂಬುದು ಸಂದೇಹಕ್ಕಾಸ್ಪದವಿಲ್ಲದೆ ದೃಢಪಡುತ್ತದೆ. ಸೇವೆಗೆ ಸೇರಿದ ಮೂರು ವರ್ಷಗಳ ಅವಧಿಯ ಒಳಗೆ ಹಾಗೂ ಕಾಯಂಪೂರ್ವ 


೩೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ಸೇವಾವಧಿ ಘೋಷಣೆಯಾಗುವ ಮುನ್ನವೇ ಗಂಭೀರವಾದ ದುರ್ನಡತೆ, ಅಧಿಕಾರ ದುರುಪಯೋಗ ಹಾಗೂ ಭ್ರಷ್ಟಾಚಾರ ಎಸಗಿರುವ ಆರೋಪಿತರಿಗೆ ದಂಡನೆ 
ವಿಧಿಸದಿರಲು ಸಕಾರಣಗಳು ಇರುವುದಿಲ್ಲ. 


ಆರೋಪಿತರು ನೀಡಿರುವ ಪ್ರತಿರಕ್ಷಣಾ ಹೇಳಿಕೆಯು ಸಕಾರಣ ಅಲ್ಲ ಎಂಬುದು ವಿಚಾರಣಾಧಿಕಾರಿಯವರ ವರದಿಯಿಂದ ತಿಳಿದು ಬಂದಿದೆ. ಸದರಿ 
ವರದಿಯನ್ನು ಸಕ್ಷಮ ಶಿಸ್ತು ಪ್ರಾಧಿಕಾರ ಸಂಪೂರ್ಣವಾಗಿ ಒಪ್ಪಿದ್ದು ಅದನ್ನು ಅಂಗೀಕರಿಸಿದೆ. ವಿಚಾರಣಾಧಿಕಾರಿಗಳ ವಿಚಾರಣಾ ವರದಿಯನ್ನು ಒಪ್ಪದಿರಲು 
ಯಾವುದೇ ಸಕಾರಣಗಳಾಗಲೀ/ ದಾಖಲೆಗಳಾಗಲೀ/ಸಾಕ್ಷ್ಯಾಧಾರಗಳಾಗಲೀ ಇರುವುದಿಲ್ಲ. ಆದುದರಿಂದ ಆರೋಪಿತರ ಎರುದ್ಧ ಮಾಡಲಾಗಿದ್ದ ಎಲ್ಲ 
ಆರೋಪಗಳೂ ಸಾಬೀತಾಗಿದೆ ಎಂಬ ವಿಚಾರಣಾಧಿಕಾರಿಗಳ ವರದಿಯನ್ನು ಒಪ್ಪುತ್ತೇನೆ ಹಾಗೂ ಶ್ರೀಮತಿ ಜಿ. ಸೌಮ್ಯಶ್ರೀ ಇವರು ಕಠಿಣ ದಂಡನೆಗೆ 
ಅರ್ಹರಾಗಿರುತ್ತಾರೆ೦ದು ನಿರ್ಣಯಿಸಿ ಕಠಿಣ ದ೦ಡನೆ ವಿಧಿಸಲು ತೀರ್ಮಾನಿಸಿರುತ್ತೇನೆ. 


ಆದುದರಿಂದ ಈ ಕೆಳಕಂಡಂತೆ ಆದೇಶಿಸಿರುತ್ತೇನೆ. 
ಆದೇಶ ಸಂಖ್ಯೆ ಭಾನಿ 61/ಆಡಳಿತ/2010, ಬೆ೦ಗಳೂರು ದಿನಾಂಕ 21-05-2015 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಗಳು 1957ರ ನಿಯಮ 9(3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಐ.ಎಂ. ಕ೦ಬಳಿ, ನಿರ್ದೇಶಕರು, ಭಾಷಾ೦ತರ ನಿರ್ದೇಶನಾಲಯ, 
ಬೆ೦ಗಳೂರು ಆದ ನಾನು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 8(1೪11)ರನ್ವಯ 
ಶ್ರೀಮತಿ ಜಿ. ಸೌಮ್ಯಶ್ರೀ, ದ್ವಿತೀಯ ದರ್ಜೆ ಸಹಾಯಕರು, ಭಾಷಾ೦ತರ ನಿರ್ದೇಶನಾಲಯ, ಬೆ೦ಗಳೂರು ಇವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ 
ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿ ಆದೇಶಿಸಿರುತ್ತೇನೆ. 


ಶ್ರೀಮತಿ ಜಿ. ಸೌಮ್ಯಶ್ರೀ, ದ್ವಿತೀಯ ದರ್ಜೆ ಸಹಾಯಕರು, ಭಾಷಾ೦ತರ ನಿರ್ದೇಶನಾಲಯ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಸರ್ಕಾರಿ ಸೇವೆಯಿ೦ದ ಹಾಗೂ ಭಾಷಾ೦ತರ ನಿರ್ದೇಶನಾಲಯದ ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗಿದೆ. 


ನಿರ್ದೇಶಕರು ಹಾಗೂ ಶಿಸ್ತು ಪ್ರಾಧಿಕಾರಿ 
೧೯. 613 ಭಾಷಾಂತರ ನಿರ್ದೇಶನಾಲಯ 
ಭಾಷಾಂತರ ನಿರ್ದೇಶನಾಲಯ 
ಪೋಡಿಯಂ ಬ್ಲಾಕ್‌, ನೆಲಮಹಡಿ, ವಿಶ್ವೇಶ್ವರಯ್ಯ ಕೇಂದ್ರ, ಡಾ ಬಿ. ಆರ್‌. ಅಂಬೇಡ್ಕರ್‌ ರಸ್ತೆ, ಬೆಂಗಳೂರು 01 
ಸಂ: ಭಾನಿ 43/ಆಡಳಿತ/ಶೀಘ್ರಲಿಪಿ/ಮುಂಬಡ್ತಿ/2014, ದಿನಾ೦ಕ: 20-05-2015 
ಅಧಿಕೃತ ಜ್ಞಾಪನ 
ವಿಷಯ: ಶ್ರೀಮತಿ ಪಿ. ಹೇಮಲತ, ಶೀಘ್ರಲಿಪಿಗಾರರು, ಭಾಷಾ೦ತರ ನಿರ್ದೇಶನಾಲಯ, ಬೆ೦ಗಳೂರು ಇವರಿಗೆ ಶೀಘ್ರಲಿಪಿಗಾರರ ಹುದ್ದೆಯಿಂದ 
ಬೆರಳಚ್ಚುಗಾರರ ಹುದ್ದೆಗೆ ಹಿ೦ಬಡ್ತಿ ನೀಡುವ ಬಗ್ಗೆ. 
ಉಲ್ಲೇಖ: 1 ಶ್ರೀಮತಿ ಪಿ. ಹೇಮಲತ, ಬೆರಳಚ್ಚುಗಾರರು, ಇವರ ಮನವಿ ದಿನಾ೦ಕ 09.05.2014. 
2. ಈ ನಿರ್ದೇಶನಾಲಯದ ಆದೇಶ ಸಂಖ್ಯೆ ಭಾನಿ43/ಆಡಳಿತ/ಶೀಘ್ರಲಿಪಿ/ ಮುಂಬಡ್ತಿ/2014, ದಿನಾ೦ಕ 30.07.2014. 
3. ಈ ನಿರ್ದೇಶನಾಲಯದ ಪತ್ರ ಸಂಖ್ಯೆ ಭಾನಿ 43/ಆಡಳಿತ/ಶೀಘ್ರಲಿಪಿ/ಮುಂಬಡ್ತಿ/2014 ದಿನಾ೦ಕ 16.08.2014. 
4, ಸರ್ಕಾರದ ಪತ್ರ ಸಂಖ್ಯೆ ಸಂವ್ಯಶಾಇ 49/ಭಾನಿವಿ/2014, ದಿನಾ೦ಕ 11.09.2014. 
5. ಈ ನಿರ್ದೇಶನಾಲಯದ ನೋಟೀಸ್‌ ಸಂಖ್ಯೆ ಭಾನಿ 43/ಆಡಳಿತ/ಶೀಘ್ರಲಿಪಿ/ ಮುಂಬಡ್ತಿ/2014 ದಿನಾ೦ಕ 18-09-2014. 
6. ಶ್ರೀಮತಿ ಪಿ. ಹೇಮಲತ, ಶೀಘ್ರಲಿಪಿಗಾರರು ಇವರ ಮನವಿ ದಿನಾಂಕ 22-09-2014. 
7. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 203 ಸೇಇಮು 2014 ದಿನಾ೦ಕ 19-02-2015, 
8. ಈ ನಿರ್ದೇಶನಾಲಯದ ಕಾರಣ ಕೇಳುವ ಅಂತಿಮ ನೋಟೀಸು ದಿನಾ೦ಕ 17-04-2015. 
9. ಶ್ರೀಮತಿ ಪಿ. ಹೇಮಲತ, ಶೀಘ್ರಲಿಪಿಗಾರರು ಇವರ ಉತ್ತರ ದಿನಾಂಕ 02-05-2015. 
ಸ್ಥಾವನೆ: 


ದು 


ಆ. 


ಶ್ರೀಮತಿ ಪಿ. ಹೇಮಲತ ಆದ ಇವರು ದಿನಾ೦ಕ 12-01-2009ರಂದು ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯದಲ್ಲಿ ಬೆರಳಚ್ಚುಗಾರರಾಗಿ 
ಸರ್ಕಾರಿ ಸೇವೆಗೆ ಸೇರಿರುತ್ತಾರೆ. ಸದರಿ ಇಲಾಖೆಯಿಂದ ನಿರಾಕ್ಷೇಪಣಾ ಪತ್ರವನ್ನು ಪಡೆದು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಅರ್ಜಿ ಸಲ್ಲಿಸಿ 
ಭಾಷಾಂತರ ನಿರ್ದೇಶನಾಲಯದ ಬೆರಳಚ್ಚುಗಾರರ ಹುದ್ದೆಗೆ ಆಯ್ಕೆಗೊಂಡಿದ್ದು, ಕರ್ನಾಟಕ ಸಿವಿಲ್‌ ಸೇವಾ ನಿಯಮ 252(ಬಿ)ರನ್ವಯ ಉದ್ಯೋಗ ಮತ್ತು 
ತರಬೇತಿ ನಿರ್ದೇಶನಾಲಯದಿಂದ ಬಿಡುಗಡೆ ಹೊಂದಿರುತ್ತಾರೆ. ತದನ೦ತರ ದಿನಾ೦ಕ 15-02-2013ರಂದು ಭಾಷಾ೦ತರ ನಿರ್ದೇಶನಾಲಯದ 
ಆದೇಶದನ್ವಯ ಬೆರಳಚ್ಚುಗಾರರ ಹುದ್ದೆಯ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 


ಸದರಿಯವರು ದಿನಾ೦ಕ 09-05-2014ರಂದು ಉಲ್ಲೇಖ (1ರಲ್ಲಿ ಮನವಿ ಸಲ್ಲಿಸಿ ಭಾಷಾಂತರ ನಿರ್ದೇಶನಾಲಯದಲ್ಲಿ ಖಾಲಿ ಇರುವ 
ಶೀಘ್ರಲಿಪಿಗಾರರ ಹುದ್ದೆಗೆ ಮುಂಬಡ್ತಿ ನೀಡುವಂತೆ ಕೋರಿರುತ್ತಾರೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೩೫ 





ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 26 ಎಸ್‌ಆರ್‌ಡಿ 1999 ದಿನಾಂಕ 09-03-2001ರ ಭಾಷಾಂತರ ನಿರ್ದೇಶನಾಲಯದ ವೃಂದ ಮತ್ತು 
ನೇಮಕಾತಿ ನಿಯಮ 2001ರ ಮೇರೆಗೆ ಶೀಘ್ರಲಿಪಿಗಾರರ ಹುದ್ದೆಗೆ ಮುಂಬಡ್ತಿ ಹೊಂದಲು ಬೆರಳಚ್ಚುಗಾರರ ಹುದ್ದೆಯಲ್ಲಿ ಕನಿಷ್ಠ ಮೂರು ವರ್ಷಗಳ ಸೇವೆಯನ್ನು 
ಸಲ್ಲಿಸಬೇಕಾಗಿರುತ್ತದೆ. 


ಸದರಿ ನಿಯಮಗಳಿಗೆ ಸಂಬಂಧಿಸಿದ ಭಾಗವನ್ನು ಕೆಳಗೆ ಉದ್ಭರಿಸಿದೆ: 





0651078100 ೦1 








5। 
1 ॥೦೨! 8೧೮ ॥8)/ 10. ೦1 ೧7೦೨16 11611106 01 ೧60/1176 1111117017 ೦೬೩1110೩೦೧ 
0 
50816 
೧೦/7181 67॥0/38/)/ 0000180100 
10 | 516೧001೩0೧6 9 ೩ ೩ ಔ)/ ೧೦770000 11007 176 ೦೩೦/6 ೦1 77/0115 ೯01 00701100: 
(೧. 14550-026700) ೩೧೮ 1 ೧0 5118016 915005 816 8/818016 (1) ೦೬೫11೦೫1೦೧ ೩5 50601166 
10/ 01070000, 170/0 0)/ 611601 1690117601 10/ 01601 ೧6011117601 1೧ 17೦ 
1೧ ೩೦೦೦೮೩೦೮ ೪/17 1೧6 (68/೧818 ೦1/॥ ((8/7018೩ 01/| . 560/06 
560/06. (೧೦೦೧೬17601 10 176 0೦915 0 (೧೦೦/೬!!77601 10 176 0೦515 01 


516700/8007619 ೩೧೦ 7)/01919) ೧೬1೦5, 1983. 516700/807616 ೩೧೮ 7)/01919 
೧165, 1983. 

(2) 11೨! 0806 ಏಟ! 1೧ ೧೦1 
1೦55 178೧ 1೧/6೮ /68/5 ೦1 
56106 19 17೮ ೦೩6/6 ೦1 


























7/01919. 





ಆದರೆ, ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯದಲ್ಲಿ ಕರ್ತವ್ಯ ನಿರ್ವಹಿಸಿದ ಅವಧಿಯನ್ನು (ಸುಮಾರು 4 ವರ್ಷ 1 ತಿ೦ಗಳು) ಗಣನೆಗೆ 
ತೆಗೆದುಕೊಂಡು ಈ ನಿರ್ದೇಶನಾಲಯದಲ್ಲಿ ಶೀಘ್ರಲಿಪಿಗಾರರ ಹುದ್ದೆಗೆ ಮುಂಬಡ್ತಿ ನೀಡುವ ಸಂದರ್ಭದಲ್ಲಿ ಜ್ಯೇಷ್ಠತೆಗೆ ಪರಿಗಣಿಸಿ ದಿನಾಂಕ 30-07-2014 
(ಉಲ್ಲೇಖ-2) ರಿ೦ದ ಜಾರಿಗೆ ಬರುವಂತೆ ಮುಂಬಡ್ತಿಯನ್ನು ನೀಡಲಾಗಿದೆ. 


ಸದರಿ ಪ್ರಕರಣಕ್ಕೆ ಅನ್ವಯಿಸಬಹುದಾದ ಕರ್ನಾಟಕ ಸಿವಿಲ್‌ ಸೇವಾ ನಿಯಮ 252ಬಿ)ನ್ನು ಸಿದ್ಧ ಮಾಹಿತಿಗಾಗಿ ಮುಂದೆ ಒದಗಿಸಿದೆ. 


252(0) ೧5107೩81೦೧ ೦1 ೩೧ ೩೦0೦171771! 10೦ 18 ಟ0 ೪/1೧ 01/0061 ಐ617715510೧, ೩೧೦07೦! ೩0೦17177601, ॥/೧೮1೧೮/ 

06177೩7001 ೦/ 1917/00/8//, 56೧/1069 17 ೫/೧೦ ೦೦೮೧15 1 1 ೦7 17 ೩೧, 15 ೧೦! ೩ 19591078100 ೦1 0010 56/09. 

1... 860011 ೦1 ೩5! 56೧/06 ಟ೧೮೦/ ೧೮1೦ 252(0) 01 1೧7೮ ಓ0೦5೧ 10056೬16 10 0 1010%00.- ಟ766/ ೧೬1೮ 252(0) 01 (೧6 
(05೧೩, /ಅ910೧810೧ ೦! ೩೧ ೩00೦1೧17761! 10೦ 186 ಟ0 ೫/೧ 07೦/ 017715510೧ ೩೧೦0೧೮/ ೩೦0೦171779೧! ೫೧೦1೧೦! 
61778001 ೦! 1917[007೩0/ 560/06 1೧ ೧10೧ ೦೦೬೧15 17 101 ೦/ ೩! 15 ೧೦! (510೧8100 1077 0010 86೧/109. ಓ ೦೬೦50೦೧ 
೩5 0೦೦೧ 1೩15606 ॥/೧೦17೦/ 17 5೦೧ ೦೩5೦5 ೩ 5608/816 5870100 570016 0ಅ 185000 17610800 178! 07 7651078000 
85 0೦೦೧ ೩೦೦೦01೦೮ ಟ೧60/ 17೮ ೩೦೦% 01015100, 17 ೦/೮೮/ 10 6೧೩01೦ 17 ೩ಟ೦॥/ಗ೦771೧191780/ಆ ೦01091 10 (9001816 
176 ೦೦೧5೦೦೦71೩! 0೦17೦!115 1೧ 17೮ 77810! ೦! |೩)/ 18110೧, ೦೩/೧/ 10/18/60 ೦1 1೦8%೦, 067510೧, 610. 770 ೧18101 ೧೩5 
0660 ೦೦೧5166160 ೩೧೮ |! 185 0೦೦೧ 6೮601666 178! 17 ೦೩5೦5 ೦! 176 ೩೦೦% 0/06 176 ೦/೮6/ ೩೦೦೦0070 176 16510೧7800 
$70416 ೦198/)/ 17610819 17೩! 1೧೮ ಅ17010)/ಅ6 15 7695107170 10 |೦1೧ ೩೧೦7೦! ೩0೦1೧177601 ॥/1 0/೦06/ 617715510೧ ೩೧೦ 
(78! 176 0೦79115 ೧60/ ೧16 252(0) 1016 | 0೮ ೩೮171551016 10 117. 776 ೦೦೧1೦೧15 ೦! 17೮ ೫೦೦೪೮ ೦7೮0/ 5೧0016 ೩150 
06 ೧೦೭೦೮ 1೧ 075 50/1/1005 ಔ00॥6 ೦1 175 1೧701/160815 ೦೦೧೦೮7೧7೦೮ ಟ೧600/ 010೦06/ 8೩೭೦51810೧. 776 15506 ೦1 ೩೧)/ 
56081816 5870100 15 ೦೦೧51೮6766 ೧೦! ೧605558//. 


ಮೇಲ್ಕಂಡ ನಿಯಮದ ಮೇರೆಗೆ ಹಿಂದಿನ ಸೇವೆಯನ್ನು ವಿಶ್ರಾಂತಿ ವೇತನಕ್ಕಾಗಿ ಅರ್ಹತಾದಾಯಕ ಸೇವೆ ಎಂದು ಪರಿಗಣಿಸಬೇಕಾದರೆ ಕರ್ನಾಟಕ 
ಸಿವಿಲ್‌ ಸೇವಾ ನಿಯಮ 224(ಬಿ)ನ್ನು ಅನುಸರಿಸಬೇಕಾಗುತ್ತದೆ. ಸದರಿ ನಿಯಮ ಈ ಕೆಳಕಂಡಂತಿದೆ. 


೧60651 10/ ೦೦೬೧॥/0 ೦! ೦೬೩/1!/1೧0 567೧/09 10 ಐ676100. 

1. [100//1175180170 ೩೧/1170 ೦೦೧೩1೧೮೮ 1೧ 1105 219-ಗಿ, 224- 
ಡಿ 235, 235-ಸ, 235-8, 247, 247-ಡಿ, 248, 248-ಡಿ, 248-ಡಿಗಿ, 252(0), 416, 417 ೦%೦/0/ 67701066 ೮66165 10 ೧೩/೦ 176 
067611 ೦1 ೦೦೬೧/70 1761 91೦೮5 561/10೦5 ೦1 ೩೮೮1॥೦೧೩| 1/68/5 ೩5 ೦೩/೧/1೧70 56ಗ/006 10/ 67510೧, ೩5 17೦ ೦೩5೮ ಗಖ/ 
06 ಟ೧೮೦/ 17656 1೨5 5೧8/| ೧78 ೩ 190೬951 17 ೫/10 10 17೦ ೩೦0೦1೧7॥1[0 [೧೦/1/1೧1೧ 17/೮ )/ಅ೩/5 1017 17 ೦81 
01 017170 17೮ ಆ5ಂ0%6/7/77671 567/10೦6 ೦/ ೫171೧ 17/66 1೦೩/5 1/07 176 ೮೩1೦ ೦1 91601 ೦/ (715 11೦ ೩5 176 ೦೩56 ಏ)/ 00. 
[10 ೦18117 77866 ೩೦/17 ೩೦೦೦ 50601106 1/76 |7॥, 5೧೩1 0೮ 0716817606 0) 176 ೩೦0೦1೧11೧0 ೩೬07೦ಗ॥/. 

2... 7/6 ೩00೦1೧7070 ೩೬೧೦/॥/ 1೧ 1೬/೧ 581, ॥/(೧ 1೦೦೬1516 (900765 1೧ 5ಟ000/! ೦1 17೮ ೦181೧3, ೦೦1೩1೧ 17೮ ೩001೦೩ ೦1 176 
(06/7/7911 061016 2೩55170 176 ೩೦0/೦0೩1 ೦/೦೦!. 


ಮೇಲ್ಕಂಡ ಎಲ್ಲಾ ನಿಯಮಗಳೂ ನಿವೃತ್ತಿ ವೇತನ ಲೆಕ್ಕಾಚಾರಕ್ಕಾಗಿ ಹಿಂದಿನ ಸೇವೆಯನ್ನು ಪರಿಗಣಿಸುವ ಕುರಿತಂತೆ ಆಗಿರುತ್ತವೆಯೇ ಹೊರತು 
ಸೇವಾ ಜ್ಯೇಷ್ಠತೆ ಬಗ್ಗೆ ಏನನ್ನೂ ಹೇಳುವುದಿಲ್ಲ. 


೩೧೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ಒಂದು ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ನೌಕರನು ಸರ್ಕಾರದ ಇನ್ನೊಂದು ಇಲಾಖೆಯಲ್ಲಿನ ಹುದ್ದೆಗೆ ನೇರ ನೇಮಕಾತಿ ಬಯಸಿ 
ಅರ್ಜಿ ಸಲ್ಲಿಸಿ, ಆಯ್ಕೆಯಾಗಿ ನೇರ ನೇಮಕಾತಿ ಹೊಂದಿದ ಸರ್ಕಾರಿ ನೌಕರನ ಜೇಷ್ಠತೆಯನ್ನು ಕರ್ನಾಟಕ ಸರ್ಕಾರಿ ನೌಕರನ (ಜ್ಯೇಷ್ಠತೆ) ನಿಯಮಗಳು 
1957ರ ನಿಯಮ 5ರನ್ವಯ ನೇಮಕಾತಿ ಆದೇಶ ಹೊರಡಿಸಿದ ದಿನಾಂಕದಿಂದ ನಿರ್ಧರಿಸಬೇಕಾಗುತ್ತದೆ. ಹಿ೦ದಿನ ಹುದ್ದೆಯಲ್ಲಿ ಸಲ್ಲಿಸಿದ ಸೇವೆಯನ್ನು 
ಜ್ಯೇಷ್ಠತೆಗೆ ಪರಿಗಣಿಸಲು ಆಸ್ಪದ ಇರುವುದಿಲ್ಲ. 

ಆದ್ದರಿ೦ದ ಹಿ೦ದಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಅವಧಿಯನ್ನು ಗಣನೆಗೆ ತೆಗೆದುಕೊ೦ಡು ಸದರಿಯವರಿಗೆ ಪದೋನ್ನತಿ ನೀಡಿರುವುದು 
ನಿಯಮಾನುಸಾರ ಇಲ್ಲದಿರುವುದರಿಂದ ಮತ್ತು ಈ ರೀತಿಯ ಸಂದರ್ಭಗಳು ಮುಂದೆಯೂ ಉದ್ಭವಿಸಬಹುದಾಗಿರುವುದರಿಂದ, ಇಲಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ನೌಕರರ ಹಿತದೃಷ್ಟಿಯಿಂದ ಸ್ಪಷ್ಟೀಕರಣ ನೀಡುವಂತೆ ಉಲ್ಲೇಖ (3)ರಲ್ಲಿ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು. 

ಉಲ್ಲೇಖ(4)ರ ಸರ್ಕಾರದ ಪತ್ರದಲ್ಲಿ ಶ್ರೀಮತಿ ಪಿ. ಹೇಮಲತ, ಬೆರಳಚ್ಚುಗಾರರು, ಇವರು ಭಾಷಾಂತರ ನಿರ್ದೇಶನಾಲಯದಲ್ಲಿ 
ದಿನಾಂಕ 15.02.2013ರಂದು ಕರ್ತವ್ಯಕ್ಕೆ ಹಾಜರಾಗಿ ವರದಿ ಮಾಡಿಕೊಂಡಿದ್ದು, ಸದರಿ ಹುದ್ದೆಯಿಂದ ಶೀಘ್ರಲಿಪಿಗಾರರಾಗಿ ಮುಂಬಡ್ತಿ ಹೊಂದಲು 
ಅಗತ್ಯವಿರುವ 3 ವರ್ಷಗಳ ಸೇವೆ ಪೂರ್ಣಗೊಳಿಸದೇ ಸದರಿಯವರಿಗೆ ಮುಂಬಡ್ತಿ ನೀಡಿರುವುದು ನಿಯಮಗಳಿಗೆ ಎರುದ್ಧವಾಗಿದೆ ಎಂದು ತಿಳಿಸಿ ಸದರಿ 
ನೌಕರರನ್ನು ಶೀಘ್ರಲಿಪಿಗಾರರ ಹುದ್ದೆಯಿ೦ದ ಬೆರಳಚ್ಚುಗಾರರ ಹುದ್ದೆಗೆ ಹಿ೦ಬಡ್ತಿಗೊಳಿಸುವಂತೆ ನಿರ್ದೇಶನ ನೀಡಲಾಗಿದೆ. 

ಈ ಬಗ್ಗೆ ಉಲ್ಲೇಖ (5)ರಲ್ಲಿ ಮುಂಬಡ್ತಿ ಹೊಂದಿದ ಹುದ್ದೆಯಿಂದ ಹಿ೦ದಿನ ಹುದ್ದೆಗೆ ಏಕೆ ಹಿ೦ಂಬಡ್ತಿಗೊಳಿಸಬಾರದು ಎ೦ಬ ಬಗ್ಗೆ ಹೇಳಿಕೆ 
ಏನಾದರೂ ಇದ್ದಲ್ಲಿ ಮೂರು ದಿನಗಳ ಒಳಗಾಗಿ ಲಿಖಿತದಲ್ಲಿ ಸಲ್ಲಿಸುವಂತೆ ಈಗಾಗಲೇ ದಿನಾ೦ಕ 18-09-2014ರಲ್ಲಿ ಸದರಿ ನೌಕರರಿಗೆ ನೋಟೀಸು 
ನೀಡಲಾಗಿತ್ತು. ಉಲ್ಲೇಖ («6)ರಲ್ಲಿ ಸದರಿ ನೌಕರರು "ಈ ಹಿ೦ದೆ ಒಂದು ಇಲಾಖೆಯಲ್ಲಿ ಸರ್ಕಾರಿ ಸೇವೆಗೆ ನೇಮಕಗೊಂಡಿದ್ದು ಇನ್ನೊಂದು ಇಲಾಖೆಯ 
ಹುದ್ದೆಗೆ ಮಾತೃ ಇಲಾಖೆಯ ಮೂಲಕವೇ ಅರ್ಜಿ ಸಲ್ಲಿಸಿದ್ದು, ನೇರ ನೇಮಕಾತಿ ನಿಯಮಗಳಿಗೆ ಅನುಸಾರವಾಗಿ ಇನ್ನೊಂದು ಹುದ್ದೆಗೆ ಆಯ್ಕೆಯಾಗಿ ಆ 
ಇಲಾಖೆಯಿಂದ ನೇಮಕಗೊಂಡಾಗ ಮಾತ್ಯ ಇಲಾಖೆಯಿಂದ ಅಧಿಕೃತವಾಗಿ ಅನುಮತಿ ಪಡೆದೇ ಇನ್ನೊಂದು ಇಲಾಖೆಯ ಹುದ್ದೆಗೆ ಸೇರಿದಾಗ 19001 01 
560/06 ಪರಿಗಣನೆ ವಿಷಯಗಳಲ್ಲಿ "1 15 ೩]೮5! ೩76 /701950176 01701016 ೦೦77/7001/ ೩001160 1೧616 061505 11077 6116161 5001095 ೩/6 61೩166 
10 56೧/6 1೧ ೩ ೧೦% 567/06 17೩! 17೦1 019-97191170 101೩! 10೧೦17 ೦1 56ಗ/109 1೧ 07 ೩/6೧! ೮90೩/79೧1 570016 0ಆ 7695060166 ೩೧6 0765671696 0)/ 
18/೧0 176 58176 1೧10 ೩೦೦೦೧! 17 1781019 06817170 10 0/0170000 10 176 11070 ೦9! 17 176 ೧೦೪ 56/06 ೦೩೦/6" ಎನ್ನುವುದು "0೧6 0! 176 
08/617೩| 0010166 ೦! 176 560/06 101801006706' ಎ೦ದು ಸರ್ಕಾರಿ ಸೇವಾ ವಿಚಾರಗಳಲ್ಲಿ ಅನುಭವವುಳ್ಳವರು ಹೇಳಿದ್ದಾರೆ” ಎಂಬ 
ಸಮಜಾಯಿಷಿಯನ್ನು ನೀಡಿದ್ದು ಅದು ಸಮಂ೦ಜಸವಾಗಿರುವುದಿಲ್ಲ. 

ಉಲ್ಲೇಖ («7)ರಲ್ಲಿ ಪ್ರಸ್ತುತ ಕೆಳಸಹಿದಾರರು ಸ್ಥಾನಾಪನ್ನ ಪದೋನ್ನತಿಯಿಂದಾಗಿ ನಿರ್ದೇಶಕರ ಹುದ್ದೆಯನ್ನು ಧಾರಣ ಮಾಡಿರುವುದರಿಂದ 
ಉಲ್ಲೇಖ (8)ರಲ್ಲಿ ಸದರಿಯವರಿಗೆ ಅಂತಿಮ ನೋಟೀಸು ಜಾರಿಗೊಳಿಸಲಾಯಿತು. 

ಉಲ್ಲೇಖ («9)ರಲ್ಲಿ ನೋಟೀಸಿಗೆ ಸಮಜಾಯಿಷಿಯನ್ನು ನೀಡಿರುತ್ತಾರೆ. ಸದರಿ ಸಮಜಾಯಿಷಿಯಲ್ಲಿ "ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು 
5/71. ೧೦೧೬ 1/4110॥ 1. 110೧ ೦! 1761೩ ೩೧೮ ೩೧೦1೧0 (ಗಿ! 1994 5೦೧೧೯1/5 ೦೦೮೧7 1152) ಪ್ರಕರಣದಲ್ಲಿ ತೀರ್ಪು ನೀಡುವಾಗ ಈ ಕೆಳಕಂಡಂತೆ 
ಆದೇಶ ಹೊರಡಿಸಿರುತ್ತದೆ. 

007511೬100 01 1761೩, ಗಿ1. 309-0001 00186 ೩೧76 1೩೧೮ ೮೮81೦775 0001. ಆ/0ಟ0 (0) 70915 ೧೦೦/1777 ೧೬1೦5 

(1976), ೧.4-೧೧೦1/೦711೦॥1-560011/ಆ 17511೬010೧5 0. 20-05-1980, ೧೩/೩ 2(1) - 17806010 - ಗಿ00017117601 01 0.೧.0. 0)/ 

00770000 - ಟ..೦. ॥7 ೦೬೦5॥೦೧ 1೩೧51666 ೦೧ 01 ೦೫೧ 19೮೬೦5! 11077 ೦17೮/ ೦೦೦1೦/8೩16 - !115/70/ 56710/0/ 10/ 6101011/ 

10! 2056 ೦! 01017010 - 85! 86/106 1೧ 0191005 00160107819 - 08೧70106 1070196." ಎಂದು ತಿಳಿಸಿರುತ್ತಾರೆ. 


ಸಮಜಾಯಿಷಿಯಲ್ಲಿ ಸದರಿ ನೌಕರರು ಉಲ್ಲೇಖಿಸಿರುವ ತೀರ್ಪು ಕೇ೦ದ್ರ ಸರ್ಕಾರದ ನಿಯಮಗಳಿಗೆ ಸಂಬ೦ಧಪಟ್ಟದ್ದಾಗಿರುತ್ತದೆ. 


ಕರ್ನಾಟಕ ಸರ್ಕಾರಿ ನೌಕರರ ಜ್ಯೇಷ್ಠತೆ ನಿಯಮಗಳು, 1967ರ ಪ್ರಕಾರ ಯಾವುದೇ ನೌಕರನು ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಒಂದು 
ಇಲಾಖೆಯಿಂದ ಅಥವಾ ಒಂದು ಯೂನಿಟ್‌ ಆಫ್‌ ಸೀನಿಯಾರಿಟಿಯಿ೦ಂದ ಬೇರೊಂದು ಇಲಾಖೆ ಅಥವಾ ಯೂನಿಟ್‌ ಆಫ್‌ ಸೀನಿಯಾರಿಟಿಗೆ ಸ್ವಂತ 
ಒಪ್ಪಿಗೆಯಿಂದ ಆಯ್ಕೆ/ನೇಮಕಾತಿ/ ವರ್ಗಾವಣೆ ಹೊಂದಿದಲ್ಲಿ ಹಾಗೆ ಹೊಸ ಹುದ್ದೆಗೆ ಹಾಜರಾದ ದಿನಾಂಕದಿಂದ ಅವನ ಸೇವಾ ಜ್ಯೇಷ್ಠತೆ 
ಪರಿಗಣಿಸಬೇಕಾಗುತ್ತದೆ. 


ಮೇಲೆ ಒದಗಿಸಿರುವ ನಿಯಮಗಳು ಹಾಗೂ ಚರ್ಚಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಿನಾಂಕ 02-05-2015ರಂದು ಸದರಿಯವರು ನೀಡಿರುವ 
ವಿವರಣೆಯು ಸಮಂಜಸವಾಗಿರುವುದಿಲ್ಲ. ಸದರಿಯವರಿಗೆ ಬೆರಳಚ್ಚುಗಾರರ ಹುದ್ದೆಯಿಂದ ಶೀಘ್ರಲಿಪಿಗಾರರ ಹುದ್ದೆಗೆ ನೀಡಿರುವ ಮುಂಬಡ್ತಿಯು ಭಾಷಾಂತರ 
ನಿರ್ದೇಶನಾಲಯದ ವೃಂದ ಮತ್ತು ನೇಮಕಾತಿ ನಿಯಮಗಳು ಮತ್ತು ಜ್ಯೇಷ್ಠತಾ ನಿಯಮಗಳಿಗೆ ಎರುದ್ಧವಾಗಿದೆ. ಆದುದರಿಂದ ಈ ಆದೇಶವನ್ನು 
ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ ಭಾನಿ 43/ಆಡಳಿತ/ಮುಂಬಡ್ತಿ/2014, ಬೆ೦ಗಳೂರು ದಿನಾ೦ಕ 20-05-2015 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀಮತಿ ಪಿ. ಹೇಮಲತ, ಶೀಘ್ರಲಿಪಿಗಾರರು ಭಾಷಾ೦ತರ ನಿರ್ದೇಶನಾಲಯ, 
ಬೆ೦ಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಶೀಘ್ರಲಿಪಿಗಾರರ ಹುದ್ದೆ (ವೇತನ ಶ್ರೇಣಿ ರೂ. 14550-26700) ಯಿಂದ ಬೆರಳಚ್ಚುಗಾರರ ಹುದ್ದೆ 
(ವೇತನ ಶ್ರೇಣಿ ರೂ. 11600-21000)ಗೆ. ಈ ಮೂಲಕ ಹಿಂಬಡ್ತಿಗೊಳಿಸಲಾಗಿದೆ ಹಾಗೂ ಸದರಿಯವರ ಸೇವಾ ಜ್ಯೇಷ್ಠತೆಯನ್ನು ಬೆರಳಚ್ಚುಗಾರರ 
ಹುದ್ದೆಯಲ್ಲಿ ದಿನಾಂಕ 15-02-2013ರಿಂದ ಪರಿಗಣಿಸಲಾಗಿದೆ. ದಿನಾ೦ಕ 15-02-2016ರ ನಂತರ ಸದರಿಯವರ ಪದೋನ್ನತಿಯ ಪ್ರಕರಣವನ್ನು ಪುನರ್‌ 
ಪರಿಶೀಲಿಸಲಾಗುವುದು. 

ನಿರ್ದೇಶಕರು ಹಾಗೂ ಶಿಸ್ತು ಪ್ರಾಧಿಕಾರಿ 


ಭಾಷಾಂತರ ನಿರ್ದೇಶನಾಲಯ 
೧೯೧. 609 ಬೆಂಗಳೂರು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೩೭ 





ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಬಸವ ಭವನ, ಹೈ ಗ್ರೌಂಡ್ಸ್‌, ಬೆ೦ಗಳೂರು-560001 
ತಿದ್ದೋಲೆ 
೧ 
ಸಂಖ್ಯೆ: ಕರಾಆ : ಆಡಳಿತ : 51 : 2013, ದಿನಾಂಕ: 29-04-2015 
ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧಿಸೂಚನೆ ಸಂಖ್ಯೆ ಕರಾಆ/ಆಡಳಿತ/51/2013 ದಿನಾ೦ಕ; 23-04-2015ರ 
ಅಧಿಸೂಚನೆಯಲ್ಲಿ 'ಹೈದ್ರಾಬಾದ್‌-ಕರ್ನಾಟಕದ ರಾಜ್ಯ ಮಟ್ಟದ ಸ್ಥಳೀಯ ವೃಂದವನ್ನು / ವೃಂದದಲ್ಲಿನ”. ಎಂದು ಇರುವ ವಾಕ್ಯವನ್ನು 
"ಹೈದ್ರಾಬಾದ್‌-ಕರ್ನಾಟಕದ ರಾಜ್ಯ ವ್ಯಾಪಿ ಸ್ಥಳೀಯ ವೃ೦ದವನ್ನು / ವೃ೦ದದಲ್ಲಿನ”" ಎಂದು ತಿದ್ದಿ ಓದಿಕೊಳ್ಳುವುದು. 
ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಮಾನ್ಯ 
ಅಧ್ಯಕ್ಷರ ಆದೇಶಾನುಸಾರ 


ಜಿ.ಎಲ್‌. ಲಕ್ಷ್ಮೀನಾರಾಯಣ 
ರಿಜಿಸ್ಟಾರ್‌ ಮತ್ತು ಆಡಳಿತಾಧಿಕಾರಿಗಳು, 
ಸಷ ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, 
5.6.19 ಬಸವ ಭವನ, ಬೆ೦ಗಳೂರು-560 001 


ಸಂಸದೀಯ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 12 ಭಾನಿವಿ 2015, ಬೆ೦ಗಳೂರು, ದಿನಾಂಕ: 06-02-2015 
ವಿಷಯ : ಭಾಷಾಂತರ ನಿರ್ದೇಶನಾಲಯದ ಗ್ರೂಪ್‌-ಎ ಅಧಿಕಾರಿಗಳ ಜ್ಯೇಷ್ಠತಾ ಪಟ್ಟಿಯನ್ನು ದಿನಾಂಕ: 01-01-2015ರಲ್ಲಿರುವಂತೆ 
ಪ್ರಕಟಿಸುವ ಬಗ್ಗೆ 


ಉಲ್ಲೇಖ : ಭಾಷಾಂತರ ನಿರ್ದೇಶಕರ ಪತ್ರ ಸಂಖ್ಯೆ: ಭಾನಿ 1 ಆಡಳಿತ/ ಗ್ರೂಪ್‌ಎ/ಜ್ಯೇಪಟ್ಟ/2015, ದಿನಾಂಕ : 06/12-01-2015. 


ಕರ್ನಾಟಕ ಸರ್ಕಾರಿ ನೌಕರರ (ಜ್ಯೇಷ್ಠತಾ) ನಿಯಮಗಳು, 1957ರ 10ನೇ ನಿಯಮದ (1ನೇ ಉಪ-ನಿಯಮದನ್ವಯ ಭಾಷಾಂತರ 
ನಿರ್ದೇಶನಾಲಯದ ಗ್ರೂಪ್‌-ಎ ಅಧಿಕಾರಿಗಳ ಜ್ಯೇಷ್ಠತಾ ಪಟ್ಟಿಯನ್ನು ದಿನಾಂಕ: 01-01-2015ರಲ್ಲಿರುವಂತೆ ಅನುಬ೦ಧದಲ್ಲಿ ಲಗತ್ತಿಸಿ ಪ್ರಕಟಿಸಿದೆ. ಸದರಿ 
ಜ್ಯೇಷ್ಠತಾ ಪಟ್ಟಿಯಿಂದ ಬಾಧಿತ ಅಭ್ಯರ್ಥಿಗಳಿಂದ ಆಕ್ಷೇಪಣೆ ಹಾಗೂ ಸಲಹೆಗಳು ಇದ್ದಲ್ಲಿ, ಸರ್ಕಾರದ ಕಾರ್ಯದರ್ಶಿ, ಸಂಸದೀಯ ವ್ಯವಹಾರಗಳ ಇಲಾಖೆ, 
ಕೊಠಡಿ ಸಂಖ್ಯೆ: 136, ಮೊದಲನೇ ಮಹಡಿ, ವಿಧಾನಸೌಧ, ಬೆಂಗಳೂರು ಇವರಿಗೆ ಸಲ್ಲಿಸಲು ಈ ಅಧಿಸೂಚನೆಯು ರಾಜ್ಯಪತ್ರದಲ್ಲಿ ಪ್ರಕಟಿತವಾದ 
ದಿನಾಂಕದಿಂದ 1 ದಿನಗಳ ಕಾಲಾವಕಾಶ ನೀಡಲಾಗಿದೆ. 
















































































ಅನುಬಂಧ 
ದಿನಾಂಕ: 01-01-2015ರಲ್ಲಿ ಇರುವಂತೆ ಭಾಷಾಂತರ ನಿರ್ದೇಶನಾಲಯದ ಗ್ರೂಪ್‌-ಎ ಅಧಿಕಾರಿಗಳ ಕರಡು ಜ್ಯೇಷ್ಠತಾ ಪಟ್ಟ 
ನೇಮಕಾತಿಗೆ / 
ಚತ ಮೀಸಲಾತಿ ನ್ವಜವಾಗಿ ಜ್ಯೇಷ್ಠತೆಗೆ 
ತ್ರ. ಅಧಿಕಾರಿಯ ನೇಮಕಾತಿ/ ಸೇವೆಗೆ ಸೇರಿದ ಮುಂಬಡ್ಡಿ ಕ 
/ ಜನ್ನ ದಿನಾಂಕ ತ ನೈಜವಾದ 
ಸಂ. ಹೆಸರು ಮುಂಬಡ್ಡಿ 6 ದಿನಾಂಕ ಹೊಂದಿದ 
ತ ವರ್ಗ ಅರ್ಹತಾ 
ಇತರೆ ದಿನಾಂದ 
ದಿನಾಂಕ 
1 2 3 4 5 6 7 8 
ಗ್ರೂಪ್‌-ಎ 
ನಿರ್ದೇಶಕರು (ರೂ.40050-1050-45300-1200-52500-1350-56550) 
1 ಖಾಲಿ ಹುದ್ದೆ 
ಎ 
ಉಪ ನಿರ್ದೇಶಕರು (ರೂ. 36300-900-3000-1050-45300-1200-52509-1350-53850) 
1 ಐ.ಎಂ. ಕಂಬಳಿ ಮುಂಬಡ್ತಿ ಸಾಮಾನ್ಯ 05.08.1958 | 14.06.1983 11.01.2012 11014 
ಜಿ. ಮಹದೇವ್‌ ಮುಂಬಡ್ತಿ ಸಾಮಾನ್ಯ 17.05.1955, 12.12.1983 06.11.2012 06110, 
3 ಎಂ. ವೆಂಕಟೇಶ ಮುಂಬಡ್ತಿ | ಪರಿಶಿಷ್ಟ ಜಾತಿ | 12.11.1968 156199 2203300 | ೬೫೬೬ 
































೩೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ಸಹಾಯಕ ನಿರ್ದೇಶಕರು (ರೂ. 28100-700-28800-800-33200-900-39000-1050-45300-1200-50100) 


















































1 ಎ೦. ನಾರಾಯಣಸ್ವಾಮಿ ಮುಂಬಡ್ತಿ ಪರಿಶಿಷ್ಟ ಪಂಗಡ 01.06.1972 13.11.2003 27.06.2012 27.06.2012 
ಶ್ರ ಕೆ ಉಮಾಲಕ್ಷ್ಮಿ ಮುಂಬಡ್ತಿ ಪರಿಶಿಷ್ಟ ಜಾತಿ 09.07.1970 25.011999 27.09.2012 27.09.2012 
3 ಜಿ. ಗಂಗರಾಜು ಮುಂಬಡ್ತಿ ಸಾಮಾನ್ಯ 20.07.1973 25.01.1999 25.04.2014 25.04.2014 
4್ಕೆ ಡಿ. ಸ್ಮಿತಾ ಮುಂಬಡ್ತಿ ಸಾಮಾನ್ಯ 14.07.1974 25.01.1999 11.08.2014 11.08.2014 
5 ಭಕ್ತರಾಜಪಾಟೀಲ್‌ ಮುಂಬಡ್ತಿ ಸಾಮಾನ್ಯ 08.08.1971 25.01.1999 11.08.2014 11.08.2014 
6 ರಂಗನಾಥ ಮುಂಬಡ್ತಿ ಸಾಮಾನ್ಯ 07.06.1969 25.01.1999 11.08.2014 11.08.2014 
ಆಡಳಿತಾಧಿಕಾರಿ (ರೂ. 28100-700-28800-800-33200-900-39000-1050-45300-1200-50100) 
ಕ! ಖಾಲಿ ಹುದ್ದೆ 
































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಬಿ.ಜಿ. ಶ್ಯಾಮಲ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳ ಇಲಾಖೆ 


೧.೧, 519 
5.0.10 


೮೦॥॥/॥ ೯೧೦11 760೯5 ೧೯೧/೧711೯1(17 
೧೧೦೦5501105 ೦ಗ 7ಗ£ ೮೦111/11551011೯೧ ೦೯ ೦೦11115೧೦1೬ 7ಗ(೯5 
(೧/1/171೧ (ಗಿ), 5೯110/10೧0. 


೧165601 :  5/| ೧॥/ ೧೩೧೮೦, 1ಗ5, 0೮೦೧7/771551076/ ೦! ೮೦೧77761018 795 (೧). 
500 : (ಛ/ಗಿ ಗಿ೦1 2003 - 15690 ೦1 ೦181108000೧ ೦೧ 1816 ೦! 18 ೩0೦01೦೩೦10 ೦೧ ೧/0 ೮೫01೨5 & '//1[ಅ5 ೧೩7761/'/01809 
1100 ೪೦॥5 110೧7 1 50. !/!/ 10 400 50.1/1/ ೦! ೮೦0॥೦/ ೩೧೮ ಗ1171೧177' - 10. 


01 :  ಗಿ001081೦೧ ೮೫೦೮ 06.04.2015 ೦1 1//6 0೩೪೦೧/ 5160110815, 8670814೬ (111-29510098720) 


೧೧೯ ಗ11೧(೯ : 


76 ೩೦0108೧1 !//6 0೩೫೦೧/ ಔ!ಆ೦110೩15, !೫೦.237, 011000! !!೫೧ ಗ೦೩೮, 5೧೩೧1೧೩ ೦೦1೩/೩೧ ೬೩೧೦, 80೧0%೬/೬-53 
(11[1-29510098720) ೧85 5೦೦/1 ೦1೩/11೦೫1೦೧ ೦೧ 17 (೩1೦ ೦! 1೩೫ ೩೦01೦೫16 ೦೧ 0೦॥॥9/ ೩೧೮ ಓ11171೧11೧71 ೧/೮ ೮೫1೨5 & '!/1(65 107 1 50. !/!/ 
10 400 50/.1/1/ /011306 1100 10115 17 17೮ 101 0! (ಆ೦೦೧/ [೫೦010800 -'/ 166 !10. ೯೧ 40 ೮5 2015 ೮೩196 31-03-2015. 


2. 7೧6 ೧1೫10/ 15 9%೩/71೧60. ಗಿಂ 06/ 1101108100೧-/ 1166 [10.70 40 ೮5೬ 2015 ೮೫೫೦೮ 31.03.2015, 07 1010/70 09೦೦೦95 ೩/೮ 18016 10 18 8! 
5.5% ೪/೧ 911001110೧7 01.4.2015, /೧7೦5೮ ೮95010100 15 ೩5 ೧60/7 
''1೧6051/181 ೮೩01೦೨ ೧21700 11100 ೦11809 ೦೩019, ೧೯ ೦೩019, 
ಆ೦11)/ ೯11106 0೦೩016, ೦01೦೩1 710/6 ೮೩೦01೮ ೩76 710 ೦೩ಏ1ಆ'. 

ಓ. "(0 15 ೩5170169 ೦೦೧೮೬೦1೦! ೧16 "0ಯ1|9" 15 ೩ 07೦೬೦0 ೦1 01/೦ ೦ 17016 ೦೦೧೮೦೬೦1೦5. 0೧೮ ೫/8) 1೦ 61116/671816 17077 15 10 (6770917001 
17೩ 105 ೩/೦ ೩ ೦೦0೧10೦೧೦೧! 1೧ ಲಿಯ1೨9. ಓ '//176 15 ೩ 51೧7016 5018/೧0 ೦/ ೩ 01000 ೦! 51/8೧09 ೦1 615001081/ ೦೦೧೮೬$1/ಆ ೧78161೩, 581/ 
೩೧717೬೧7 ೦ ೦೦0॥೦/. ಗಿ ೮16, ೦೧ 176 ೦070/ ೧೩7೧೮ ೦೦೧51915 ೦! 11/೦ ೦/ 17076 1೧50181060 ೦೦೧೮೬೦1೦15 ೦/ ೦೩೧ ಆ 6176/ 0೩/6 ೦/ ೦೦೪೦/66. 76 
9೩5165! ॥/೩)/ 10 6190700150 000/೦೦೧0 1೧೮ 1/೦ 15 (೧೩! 17೦ '//1(ಅ 15 1581/ /151016, ॥/7೮/೦೩5 ೩ 0೩೦1 16 1706! 5081)/ 175018106. 716 ೦7೮ ”//1(6" 
15 ೧೦! ೮011706 ೫/೧67685 "೦16" ೩೧೮ ''/01809" ೩/6 ೮91/60 ಟ೧೮೮/ 176 170187 19011010/ ೧೬165, 1956. 
೧೬16 2(0): 
೮೩೦1೦" 1708/75 ೩ 107017 ೦! 17518106 $17019 ೦೦೧೮೬೦1೦" (5016 ೦/ 51187660) ೦/ 01 10/೦ ೦ 17016 5000 ೦೦೧7೮೬೦1೦/5, 98೦೧ ॥70%1600 ೫॥7 15 ೦೫೧ 


17501800, ೪/710೧ ೩/೮ 18೩1೮ 0 10091701. 5000೧ 1780181006 ೦೦೧೮೬೦1೦75 ೧7೩) ೦/ ೧7ಬ)/ ೧೦! 0 0/01 ೪/7 ೩೧ ೦೪೦ ೩॥ 7760೧87108 0101900%6 
00೪6/00. 


"1೮ 2(೩/): 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೩೯ 





''/೦11309" ೧76೩೧5 17೮ 61076706 ೦1 610೦11೦ 001671೩! 7798501601೧ ೦115 090//೦೦೧ ೩೧)/ 10೦ ೦೦೧7೮೬೦1೦/6 ೦/ 0೦0೦೦೧ ೩೧)/ 0೩. ೦! 91೧೦7 


0007600101 ೩೧೮ 176 ೦೩/1 ೩5 ೧108501606 0)/ ೩ 8118016 1/017610/ ೩೧೮ 15 586 10 06.- 


"1೦%/" ೧೮೦/೮ 176 1011806 ೮೦೮5 ೧0! ೦6೦೦೦೮ 250 10118 ಟ೧6೮6/ ೧0177೩! ೦೦೧೮೦11೦೧5 501೦90 ೧೦೦೪೦, 10 176 0610601809 ೫೩1೩೦೧ 


೩೦೪೦೦ 0)/ 17956 (೪196. 


"7661007" 1೧೦/6 17೮ ೦1309 ೮೦೨5 ೧0! 970966 650 ೦16 ಟ೧00/ ೧೦/77೩8 ೦೦೧೦1೦೧5 500601, ೧0%/9%೦/, 10 17೮ 0610601806 ೫೩1೩೦೧ 


೩1೦೪೦೦ 0)/ 17956 (೪199. 


"10೧" ೧೮೦/೮ 1೧೮ ೦11305 6೮೦೨9 ೧೦! 970660 33,000 ೫೦15 ಟ೧೮೦/ ೧೦/773೩! ೦೦೧೮11೦೧75 500601, 00/0%೦[, 10 176 0610601806 ೫೩1೩೦೧ 


೩೦೪೫೦೦ 0)/ 17956 (೪196." 


೬೧೦, 560000 2(2) 01 0೮೦೧0೩ ಔ16011010/ ಓ[೧೦10/ (೧/೧15೧1೧0 ೦! 51819005, ೦೭೬/೧5 ೩೧೮ 17101718105) ೦೦೬1೩೦೧5, 2007 


661/7059 (/011809) ೩5 ಟ೧೮೦/!: 


(2) "011809" 7708/75 17೦ 6116/6709 ೦1 619೦1108! ೦1೦7018! ೧768590760 1೧ ೦115 01//ಅಅ/೧ ೩೧)/ 1/೦ ೦೦೧೮೬೦1೦75 ೦/ 091/60 ೩೧) ೩ ೦! 


611761 ೦೦೧೮೬೦1೦/ ೩೧೦ 176 ೦೩/0 ೩5 ೧798507060 0)/ ೩ 518016 ೦1776107 ೩೧೮ 15 8816 1006 - 


(8) "10೦/ 1/೦11306" ॥/೧೮/ಅ 176 1೦11806 ೧6೦೦೮೮5 650 10115 0! 6೦೨5 ೧೦! 9೦೨೦೮ 33000 ೫೦15 ೧00/ ೧೦/೧77೩! ೦೦೧೮1೦೧5; ೩೧೦ 


(0) "670/8 ೧100 ೦11೩09" ॥/೧೮೦/೮ 176 1/011806 909608 33000 ೫೦16 ಟ೧೮೦/ ೧೦/773೩! ೦೦೧೦11೦0೧೨. 


3... 76/6 ೦೩೧೧೦! 0೮ ೩೧)/ 6190019 178! 17೦ 1೧76೮1೩೧ 10011010/ ಓಂ! ೩೧೮ 1೧೮ 19001010/ 5ಟ000/ ಓಂ! ೩5 (೦ 85 17೦ ೧1೦5 ೩೧೮ ೧೦೦1೩೦೧5 


1೩7766 ಟ೧600/ 17656 97೩೦0776715 (೦1೮ 0೬166 ೩೧೮ 76001816 17ಅ 16೦೧7108! ೩506೦15 ೪೫/೧100 1780016 ೩೧೮ 17೦56 ೮68170 ॥/(೧ 17956 ೩1೦1೦5 


೧0015180. 


೦17 176 ೩೦೦೪೦, 1! 15 ೦೫1೮೦೧01 17೩1 |೧765118| ೮1೨9 ೦! 11011806 9409690170 650 1೦115 ೩೧೮ 0010 33000 ೦115 ೦೧// ೩ 18016 10 100/01 
(816 01 1೫ ೩! 5.5%. 17 ೩೮೮11೦೧ 76೧೯ 0೮೫16, 000/ 166 ೮೩೦1, 001೦೩ 10/6 ೮೩೦1೦ ೩೧೦ ೧/0 ೮೫01 - ೩॥ 17656 ೦೩೦1೦5 ೫7೦೮! ೩೧)/ ೦1೩೦ 
(95110000 ೩/6 1೩೦1೦ 10 100/0/ (೩19. ೦1 5.5% 1೧ 191775 01 176 ೩೦೦೪೮ ೧೦010800. 


೦೧೧ನ೧ 110. ೦.೧/೦೧-05/2015-16 0ರ೯೦ 


1 (76 ೦10ಟ/756187095, 1! 15 ೦18/1100 ೩5 ೧60: 


23.04.2015 






































5೬.110. ೦೦777730610/ 216 ೦1 1೩ 
3 17605118 ೮೩01೦5 ೧೩/701/ 1110೧ ೦1೩೦೮ ೦೩೦1೦5 1.6. ೦೩೦1೦5 10/ 56 01 5.5% 166 !1011108100- '/ 
7016 17೩೧ 650 0115 ೩೧೮ ೬010 33000 ೦15 [2೦.೯ 40 ೮5. 2015 ೮೫೦6 31.03.2015 
2 17605118 ೮೩01೦5 ೧೩/761/ 76೧೯ ೮೫1೮ ೫/೧೦! ೩೧)/ 1೦118೩೦ 19511000೧5 5.5% 166 !1011108100- '/ 
110.೯0 40 ೦5೬ 2015 68196 31.03.2015 
3 17605118 ೮೩01೦5 ೧೩/7761/ 061 "1166 ೮16 ೫/70! ೩೧) ೫೦1೩೦೮ 5.5% 166 !1011108100- '/ 
95110005 [೦.೯೧ 40 ೦5೬ 2015 ೮8166 31.03.2015 
ಈ್ಠಿ 17605118 ೮೩01೦5 ೧೩/761/ 0010೩! 71076 ೮೩01೮ ೪/॥7೦ಟ! ೩೧)/ 1೦11306 5.5% 166 !1011108100- '/ 
(9591101005 
110.೯0 40 ೦5೬ 2015 6೫96 31.03.2015 
ಕ್ರ 17609118 ೮೩01೦5 ೧೩/791/ ೧/೮ 0೮೩೦1೮ ॥/(7೦ಟ! ೩೧)/ 11011306 76511000೧5 5.5% 166 !1011108100- '/ 
[20.7೯0 40 ೦5೬ 2015 68196 31.03.2015 
6 1601108 //1/65 ೩೧6 0೮೩01೦5 ೦17/ 17೩7 17056 ೧797೧10766 ೩೦೦೪೦. 14.5% ೬೧06/ 560100 4(1)(0) (11) ೦! (ಗಿ 
ಓಿಂ( 2003 
೧.೧. 521 ೧111 ೧11೧ ೯]/ 
6.0.25 0೦177715510೧0/ ೦! 0೦177761018 7ಖೀ65 


(೧2/೧81೫, 80708. 


೩೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 


ವಿಷಯ : ಸಮಾಪನೆಯಲ್ಲಿರುವ ರಂಗವ್ವನಹಳ್ಳಿ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಹಾಗೂ ಮಾರಾಟಗಾರರ ಸಹಕಾರ 
ಸಂಘ ನಿ, ಚಳ್ಳಕೆರೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 
72(3)ರನ್ವಯ ಪುನಃಶ್ಚೇತನಗೊಳಿಸುವ ಬಗ್ಗೆ. 

ಉಲ್ಲೇಖ : 1. ಈ ಕಛೇರಿಯ ಸಮಾಪನೆ ಆದೇಶ ಸಂಖ್ಯೆ: ಡಿಆರ್‌ಡಿ/ಎಲ್‌ಕ್ಯೂಡಿ/ಸಿಆರ್‌-97/2014-15, ದಿನಾಂಕ: 30-08-2014 


2.ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ : 
ಸನಿ-30/ಸಮಾಪನೆ/ಸಿಆರ್‌-61/2014-15, ದಿನಾಂಕ : 27-03-2015. 

ಪ್ರಸ್ತಾವನೆ :- 

ಸಮಾಪನೆಯಲ್ಲಿರುವ ರಂಗವ್ವನಹಳ್ಳಿ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಹಾಗೂ ಮಾರಾಟಗಾರರ ಸಹಕಾರ ಸಂಘ ನಿ, ಚಳ್ಳಕೆರೆ 
ತಾಲ್ಹೂಕು ಈ ಸಹಕಾರ ಸಂಘವನ್ನು ಉಲ್ಲೇಖ (1ರ ಆದೇಶದನ್ವಯ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರನ್ನು 
ಸಮಾಪನಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿತ್ತು. ಸದರಿಯವರು ಸಮಾಪನಾಧಿಕಾರಿಯಾಗಿ ಸಂಘದ ಪ್ರಭಾರ ವಹಿಸಿಕೊಂಡಿರುತ್ತಾರೆ. ನಂತರ ಸದರಿ 
ಸಂಘದ ಸದಸ್ಯರು ಸಂಘವನ್ನು ಪುನಃಶ್ಚೇತನಗೊಳಿಸಲು ಕೋರಿಕೊಂಡಿರುತ್ತಾರೆಂದು ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರು 
ತಿಳಿಸಿರುತ್ತಾರೆ ಹಾಗೂ ಸಂಘದ ಸದಸ್ಯರು ಸಂಘವನ್ನು ಮುನ್ನಡೆಸಿಕೊಂಡು ಹೋಗಲು ಆಸಕ್ತಿ ಹೊಂದಿದ್ದು, ಸಂಘದ ಕಾರ್ಯವ್ಯಾಪ್ತಿಯು ಬಯಲು ಸೀಮೆ 
ಕಾರ್ಯವ್ಯಾಪ್ತಿಯದಾಗಿದ್ದು. ಕಾರ್ಯವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದ ಹಾಗೂ ಅಲ್ಪಸಂಖ್ಯಾತ ಸದಸ್ಯರಿದ್ದು. ಇವರುಗಳು 
ಕುರಿ ಸಾಕಾಣಿಕೆಯಿಂದಲೇ ಜೀವನ ನಡೆಸುತ್ತಿದ್ದಾರೆ ಎಂದು ಸಂಘವನ್ನು ಪುನಃಶ್ಚೇತನಗೊಳಿಸಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. 


ದಿನಾಂಕ : 13-03-2015 ರಂದು ಸಹಾಯಕ ನಿರ್ದೇಶಕರು, ಕರ್ನಾಟಕ ಕುರಿ ಮತ್ತು ಉಣ್ಣೆ ನಿಗಮ ನಿ, ಚಿತ್ರದುರ್ಗ ಇವರು ಸಂಘದ 
ಕಾರ್ಯವ್ಯಾಪ್ತಿಯಲ್ಲಿ ಕುರಿ ಸಾಕಾಣಿಕೆ ಮತ್ತು ಕುರಿ ಉತ್ಪನ್ನಗಳ ಕಸುಬುಗಳಿಗೆ ಪೂರಕವಾಗಿರುವುದರಿಂದ ಸಂಘವನ್ನು ಪುನಃಶ್ಚೇತನಗೊಳಿಸಲು 
ಕೋರಿಕೊಂಡಿರುತ್ತಾರೆ. 


ಪ್ರಯುಕ್ತ, ಸಂಘವನ್ನು ಪುನಶ್ಚೇತನಗೊಳಿಸಲು ಹಾಗೂ 5 ವರ್ಷಗಳ ಕ್ರಿಯಾ ಯೋಜನೆ ತಯಾರಿಸಿ, ಕ್ರಿಯಾ ಯೋಜನೆಯನ್ವಯ 
ಕಾರ್ಯನಿರ್ವಹಿಸುವುದಾಗಿ ತೀರ್ಮಾನ ಕೈಗೊಂಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಪುನಃಶ್ಚೇತನಗೊಳಿಸಿ ಆದೇಶ ನೀಡುವಂತೆ ವಿನಂತಿಸಿ ಉಲ್ಲೇಖ 
(2) ರನ್ವಯ ಚಿತ್ರದುರ್ಗ ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸದರಿ ಸಂಘವನ್ನು ಪುನಃಶ್ಚೇತನಗೊಳಿಸಲು ಶಿಫಾರಸ್ಸು 
ಮಾಡಿರುತಾರೆ. 


ಈ ಹಿನ್ನೆಲೆಯಲ್ಲಿ ಸದರಿ ಸಹಕಾರ ಸಂಘವನ್ನು ಪುನಃಶ್ಚೇತನಗೊಳಿಸಲು ತೀರ್ಮಾನಿಸಿ ಈ ಕೆಳಕ೦ಡ ಷರತ್ತು ವಿಧಿಸಿ ಆದೇಶ ನೀಡಲಾಗಿದೆ. 
ಆದೇಶ ಸಂಖ್ಯೆ : ಡಿಆರ್‌ಡಿ/ಸಮಾಪನೆ/ಸಿಆರ್‌-97/2015-16, ದಿನಾ೦ಕ : 13-04-2015 


ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959. ಕಲ೦ 723) ರನ್ವಯ ಮತ್ತು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ಸಿಒ/39/ಸಿಎಲ್‌ಎ೦/2010, ಬೆ೦ಗಳೂರು ದಿನಾಂಕ: 17-02-2011 ಪ್ರಕಾರ ದತ್ತವಾಗಿರುವ ಅಧಿಕಾರದನ್ವಯ ಸಹಕಾರ ಸಂಘಗಳ 
ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ಸಮಾಪನೆಯಲ್ಲಿರುವ ರಂಗವ್ವನಹಳ್ಳಿ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಹಾಗೂ 
ಮಾರಾಟಗಾರರ ಸಹಕಾರ ಸಂಘ ನಿ, ಚಳ್ಳಕೆರೆ ತಾಲ್ಲೂಕು ಇದನ್ನು ಉಲ್ಲೇಖ (1)ರ ಮೇರೆಗೆ ಆದೇಶಿಸಲಾದ ಪರಿಸಮಾಪನಾ ಆದೇಶವನ್ನು ರದ್ದುಪಡಿಸಿ ಈ 


ದಿನದಿಂದ ಸಂಘವನ್ನು ಪುನಃಶ್ಚೇತನಗೊಳಿಸಿ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಆದೇಶಿಸಲಾಗಿದೆ. 
ಷರತ್ತುಗಳು: 


1, ಸಂಘಕ್ಕೆ ಪೂರ್ಣ ಅವಧಿ ಕಾರ್ಯದರ್ಶಿಯವರನ್ನು ನೇಮಕ ಮಾಡಿಕೊಂಡು ಸಂಘದ ವ್ಯವಹಾರವನ್ನು ಸಹಕಾರ ಸಂಘಗಳ ಕಾಯ್ದೆ ಮತ್ತು 
ಸಂಘದ ಉಪ ನಿಯಮಗಳನ್ವಯ ನಡೆಸಿಕೊಂಡು ಹೋಗತಕ್ಕದ್ದು 


2... ಸಂಘವು ಸಲ್ಲಿಸಿರುವ 5 ವರ್ಷದ ಕ್ರಿಯಾಯೋಜನೆ ರೀತ್ಯಾ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಕ್ರಮವಿಡುವುದು, 
ತಪ್ಪಿದಲ್ಲಿ ಸಂಘವನ್ನು ಪುನಃ ಸಮಾಪನೆಗೊಳಿಸಲಾಗುವುದು. 


3. ಸಂಘದಲ್ಲಿ ಸದಸ್ಯರನ್ನು ಹೆಚ್ಚಿಸಿ ಷೇರು ಬಂಡವಾಳವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಕ್ರಮವಿಡುವುದು. 


4... ಈ ಆದೇಶದ 7 ದಿವಸಗಳಲ್ಲಿ ಸಂಘದ ಚುನಾವಣೆ ನಡೆಸುವ ಬಗ್ಗೆ ಅರ್ಹ ಮತದಾರರ ಪಟ್ಟಿ ಮತ್ತು ಸುಸ್ತಿದಾರರ ಪಟ್ಟಯನ್ನು ಮತ್ತು 
ಚುನಾವಣೆ ಸಂಬಂಧ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿಕೊ೦ಡು ಚುನಾವಣೆ ಪಕ್ರಿಯೆ ಜರುಗಿಸಲು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಮುಖಾಂತರ ಪ್ರಸ್ತಾವನೆ ಸಲ್ಲಿಸತಕ್ಕದ್ದು. 


ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ: 13-04-2015 ರಂದು ಹೊಡಡಿಸಿರುತ್ತೇನೆ. 
೧.೧.522 ಸಹಕಾರ ಸಂಘಗಳ ಉಪ ನಿಬಂಧಕರು, 
5.0.10 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೪೧ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 


ವಿಷಯ : ಸಮಾಪನೆಯಲ್ಲಿರುವ ನೇರ್ಬಗುಂಟೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಸ್ಕರಣಾ ಸಹಕಾರ ಸಂಘ ನಿ, ಚಳ್ಳಕೆರೆ ತಾಲ್ಲೂಕು 
ಈ ಸಹಕಾರ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲ೦ 72(3)ರನ್ವಯ ಪುನಃಶ್ಚೇತನಗೊಳಿಸುವ ಬಗ್ಗೆ. 
ಉಲ್ಲೇಖ: ಓ ಈ ಕಛೇರಿಯ ಸಮಾಪನೆ ಆದೇಶ ಸಂಖ್ಯೆ: ಡಿಆರ್‌ಡಿ/ಎಲ್‌ಕ್ಯೂಡಿ/ಸಿಆರ್‌/75/2010-11, ದಿನಾಂಕ: 21-03-2011. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ : 
ಸನಿ-30/ಸಮಾಪನೆ/ಸಿಆರ್‌- /2014-15, ದಿನಾಂಕ : 30-03-2015. 
ಪ್ರಸ್ತಾವನೆ :- 
ಸಮಾಪನೆಯಲ್ಲಿರುವ ನೇರ್ಬಗುಂಟೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಸ್ಕರಣಾ ಸಹಕಾರ ಸಂಘ ನಿ, ಚಳ್ಳಕೆರೆ ತಾಲ್ಲೂಕು ಈ ಸಹಕಾರ 
ಸಂಘವನ್ನು ಉಲ್ಲೇಖ («1ರ ಆದೇಶದನ್ವಯ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಗಳನ್ನಾಗಿ 
ನೇಮಕ ಮಾಡಲಾಗಿತ್ತು. ಸದರಿಯವರು ಸಮಾಪನಾಧಿಕಾರಿಯಾಗಿ ಸಂಘದ ಪ್ರಭಾರ ವಹಿಸಿಕೊಂಡಿರುತ್ತಾರೆ. ನಂತರ ಸದರಿ ಸಂಘದ ಸದಸ್ಯರು ಸಂಘವನ್ನು 
ಪುನಃಶ್ಚೇತನಗೊಳಿಸಲು ಕೋರಿಕೊಂಡಿರುತ್ತಾರೆಂದು ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರು ತಿಳಿಸಿರುತ್ತಾರೆ ಹಾಗೂ ಸಂಘದ ಸದಸ್ಯರು 
ಸಂಘವನ್ನು ಮುನ್ನಡೆಸಿಕೊಂಡು ಹೋಗಲು ಆಸಕ್ತಿ ಹೊಂದಿದ್ದು, ಸಂಘದ ಕಾರ್ಯವ್ಯಾಪ್ತಿಯು ಬಯಲು ಸೀಮೆ ಕಾರ್ಯವ್ಯಾಪ್ತಿಯದಾಗಿದ್ದು. 
ಕಾರ್ಯವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ, ಹಿ೦ದುಳಿದ ವರ್ಗದ ಹಾಗೂ ಅಲ್ಪಸಂಖ್ಯಾತ ಸದಸ್ಯರಿದ್ದು, ಇವರುಗಳು ಕುರಿ ಸಾಕಾಣಿಕೆಯಿಂದಲೇ 
ಜೀವನ ನಡೆಸುತ್ತಿದ್ದಾರೆ ಎಂದು ಸಂಘವನ್ನು ಪುನಃಶ್ಚೇತನಗೊಳಿಸಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. 
ದಿನಾಂಕ : 30-03-2015 ರಂದು ಸಹಾಯಕ ನಿರ್ದೇಶಕರು, ಕರ್ನಾಟಕ ಕುರಿ ಮತ್ತು ಉಣ್ಣೆ ನಿಗಮ ನಿ, ಚಿತ್ರದುರ್ಗ ಇವರು ಸಂಘದ 
ಕಾರ್ಯವ್ಯಾಪ್ತಿಯಲ್ಲಿ ಕುರಿ ಸಾಕಾಣಿಕೆ ಮತ್ತು ಕುರಿ ಉತ್ಪನ್ನಗಳ ಕಸುಬುಗಳಿಗೆ ಪೂರಕವಾಗಿರುವುದರಿಂದ ಸಂಘವನ್ನು ಪುನಃಶ್ಚೇತನಗೊಳಿಸಲು 
ಕೋರಿಕೊಂಡಿರುತ್ತಾರೆ. 


ಪ್ರಯುಕ್ತ, ಸಂಘವನ್ನು ಪುನಃಶ್ಚೇತನಗೊಳಿಸಲು ಹಾಗೂ 5 ವರ್ಷಗಳ ಕ್ರಿಯಾಯೋಜನೆ ತಯಾರಿಸಿ, ಕ್ರಿಯಾಯೋಜನೆಯನ್ವಯ 
ಕಾರ್ಯನಿರ್ವಹಿಸುವುದಾಗಿ ಶೀರ್ಮಾನ ಕೈಗೊಂಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಪುನಃಶ್ಚೇತನಗೊಳಿಸಿ ಆದೇಶ ನೀಡುವಂತೆ ವಿನಂತಿಸಿ ಉಲ್ಲೇಖ 
(2) ರನ್ವಯ ಚಿತ್ರದುರ್ಗ ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸದರಿ ಸಂಘವನ್ನು ಪುನಃಶ್ಚೇತನಗೊಳಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಸದರಿ ಸಹಕಾರ ಸಂಘವನ್ನು ಪುನಃಶ್ಚೇತನಗೊಳಿಸಲು ತೀರ್ಮಾನಿಸಿ ಈ ಕೆಳಕಂಡ ಷರತ್ತು ವಿಧಿಸಿ ಆದೇಶ ನೀಡಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಡಿ/ಸಮಾಪನೆ/ಸಿಆರ್‌-75/2015-16, ದಿನಾಂಕ : 17-04-2015 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959. ಕಲ೦ 723) ರನ್ವಯ ಮತ್ತು ಸರ್ಕಾರದ 
ಧಿಸೂಚನೆ ಸಂಖ್ಯೆ ಸಿಒ/39/ಸಿಎಲ್‌ಎ೦/2010, ಬೆ೦ಗಳೂರು ದಿನಾ೦ಕ: 17-02-2011 ಪ್ರಕಾರ ದತ್ತವಾಗಿರುವ ಅಧಿಕಾರದನ್ವಯ ಸಹಕಾರ ಸಂಘಗಳ 
ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ಸಮಾಪನೆಯಲ್ಲಿರುವ ನೇರ್ಬಗುಂಟೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಸ್ಕರಣಾ ಸಹಕಾರ 
ಸಂಘ ನಿ, ಚಳ್ಳಕೆರೆ ತಾಲ್ಲೂಕು ಇದನ್ನು ಉಲ್ಲೇಖ (1ರ ಮೇರೆಗೆ ಆದೇಶಿಸಲಾದ ಪರಿಸಮಾಪನಾ ಆದೇಶವನ್ನು ರದ್ದುಪಡಿಸಿ ಈ ದಿನದಿ೦ದ ಸಂಘವನ್ನು 
ಪುನಃಶ್ರೇತನಗೊಳಿಸಿ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಆದೇಶಿಸಲಾಗಿದೆ. 


ಜ 


6 


ಕ 


ಶ್ರ 


ಷರತ್ತುಗಳು: 


ಬಿ 


| ಸಂಘಕ್ಕೆ ಪೂರ್ಣ ಅವಧಿ ಕಾರ್ಯದರ್ಶಿಯವರನ್ನು ನೇಮಕ ಮಾಡಿಕೊಂಡು ಸಂಘದ ವ್ಯವಹಾರವನ್ನು ಸಹಕಾರ ಸಂಘಗಳ ಕಾಯ್ದೆ ಮತ್ತು 
ಸಂಘದ ಉಪ ನಿಯಮಗಳನ್ವಯ ನಡೆಸಿಕೊ೦ಡು ಹೋಗತಕ್ಕದ್ದು. 

2 ಸಂಘವು ಸಲ್ಲಿಸಿರುವ 5 ವರ್ಷದ ಕ್ರಿಯಾಯೋಜನೆ ರೀತ್ಯಾ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಕ್ರಮವಿಡುವುದು, 
ತಪ್ಪಿದಲ್ಲಿ ಸಂಘವನ್ನು ಪುನಃ ಸಮಾಪನೆಗೊಳಿಸಲಾಗುವುದು. 

3 ಸಂಘದಲ್ಲಿ ಸದಸ್ಯರನ್ನು ಹೆಚ್ಚಿಸಿ ಷೇರು ಬಂಡವಾಳವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಕ್ರಮವಿಡುವುದು. 

4 ಈ ಆದೇಶದ 7 ದಿವಸಗಳಲ್ಲಿ ಸಂಘದ ಚುನಾವಣೆ ನಡೆಸುವ ಬಗ್ಗೆ ಅರ್ಹ ಮತದಾರರ ಪಟ್ಟಿ ಮತ್ತು ಸುಸ್ತಿದಾರರ ಪಟ್ಟಿಯನ್ನು ಮತ್ತು 
ಚುನಾವಣೆ ಸಂಬಂಧ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಚುನಾವಣೆ ಪ್ರಕ್ರಿಯೆ ಜರುಗಿಸಲು ಸಹಕಾರ ಸಂಘಗಳ ಸಹಾಯಕ 

ನಿಬಂಧಕರ ಮುಖಾ೦ತರ ಪಸ್ತಾವನೆ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ: 17-04-2015 ರಂದು ಹೊರಡಿಸಿರುತ್ತೇನೆ. 

8.೧.523 ಸಹಕಾರ ಸಂಘಗಳ ಉಪ ನಿಬಂಧಕರು, 

5.0.10 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


೩೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 


ವಿಷಯ : ಸಮಾಪನೆಯಲ್ಲಿರುವ ಶ್ರೀ ರಂಗನಾಥಸ್ವಾಮಿ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಸ್ಕರಣಾ ಸಹಕಾರ ಸಂಘ ನಿ, 
ಸಿದ್ದೇಶ್ವರನದುರ್ಗ, ಚಳ್ಳಕೆರೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 
72(3)ರನ್ವಯ ಪನಃಶ್ಚೇತನಗೊಳಿಸುವ ಬಗ್ಗೆ. 

ಉಲ್ಲೇಖ : 1... ಈ ಕಛೇರಿಯ ಸಮಾಪನೆ ಆದೇಶ ಸಂಖ್ಯೆ: ಡಿಆರ್‌ಡಿ/ಎಲ್‌ಕ್ಯೂಡಿ/ಸಿಆರ್‌/23/2010-11, ದಿನಾಂಕ: 21-03-2011 
2... ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ : 


ಸನಿ-30/ಸಮಾಪನೆ/ಸಿಆರ್‌-12 /2014-15, ದಿನಾ೦ಕ : 08-04-2015. 

ಪ್ರಸ್ತಾವನೆ :- 

ಸಮಾಪನೆಯಲ್ಲಿರುವ ಶ್ರೀ ರಂಗನಾಥಸ್ವಾಮಿ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಸ್ಕರಣಾ ಸಹಕಾರ ಸಂಘ ನಿ, ಸಿದ್ದೇಶ್ವರನದುರ್ಗ, ಚಳ್ಳಕೆರೆ 
ತಾಲ್ಲೂಕು ಈ ಸಹಕಾರ ಸಂಘವನ್ನು ಉಲ್ಲೇಖ (1ರ ಆದೇಶದನ್ವಯ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರನ್ನು 
ಸಮಾಪನಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿತ್ತು ಸದರಿಯವರು ಸಮಾಪನಾಧಿಕಾರಿಯಾಗಿ ಸಂಘದ ಪ್ರಭಾರ ವಹಿಸಿಕೊಂಡಿರುತ್ತಾರೆ. ನಂತರ ಸದರಿ 
ಸಂಘದ ಸದಸ್ಯರು ಸಂಘವನ್ನು ಪುನಃಶ್ಚೇತನಗೊಳಿಸಲು ಕೋರಿಕೊಂಡಿರುತ್ತಾರೆ೦ಂದು ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರು 
ತಿಳಿಸಿರುತ್ತಾರೆ ಹಾಗೂ ಸಂಘದ ಸದಸ್ಯರು ಸಂಘವನ್ನು ಮುನ್ನಡೆಸಿಕೊ೦ಡು ಹೋಗಲು ಆಸಕ್ತಿ ಹೊಂದಿದ್ದು, ಸಂಘದ ಕಾರ್ಯವ್ಯಾಪ್ತಿಯು ಬಯಲು ಸೀಮೆ 
ಕಾರ್ಯವ್ಯಾಪ್ತಿಯದಾಗಿದ್ದು, ಕಾರ್ಯವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಹಾಗೂ ಅಲ್ಪಸಂಖ್ಯಾತ ಸದಸ್ಯರಿದ್ದು, 
ಇವರುಗಳು ಕುರಿ ಸಾಕಾಣಿಕೆಯಿ೦ದಲೇ ಜೀವನ ನಡೆಸುತ್ತಿದ್ದಾರೆ ಎಂದು ಸಂಘವನ್ನು ಪುನಃಶ್ಚೇತನಗೊಳಿಸಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. 

ದಿನಾಂಕ : 27-03-2015 ರಂದು ಸಹಾಯಕ ನಿರ್ದೇಶಕರು, ಕರ್ನಾಟಕ ಕುರಿ ಮತ್ತು ಉಣ್ಣೆ ನಿಗಮ ನಿ, ಚಿತ್ರದುರ್ಗ ಇವರು ಸಂಘದ 
ಕಾರ್ಯವ್ಯಾಪ್ತಿಯಲ್ಲಿ ಕುರಿ ಸಾಕಾಣಿಕೆ ಮತ್ತು ಕುರಿ ಉತ್ಪನ್ನಗಳ ಕಸುಬುಗಳಿಗೆ ಪೂರಕವಾಗಿರುವುದರಿಂದ ಸಂಘವನ್ನು ಪುನಃಶ್ಚೇತನಗೊಳಿಸಲು 
ಕೋರಿಕೊಂಡಿರುತ್ತಾರೆ. 


ಪ್ರಯುಕ್ತ, ಸಂಘವನ್ನು ಪುನಃಶ್ಚೇತನಗೊಳಿಸಲು ಹಾಗೂ 5 ವರ್ಷಗಳ ಕ್ರಿಯಾಯೋಜನೆ ತಯಾರಿಸಿ, ಕ್ರಿಯಾಯೋಜನೆಯನ್ವಯ 
ಕಾರ್ಯನಿರ್ವಹಿಸುವುದಾಗಿ ತೀರ್ಮಾನ ಕೈಗೊಂಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಪುನಃಶ್ಚೇತನಗೊಳಿಸಿ ಆದೇಶ ನೀಡುವಂತೆ ವಿನಂತಿಸಿ ಉಲ್ಲೇಖ 
(೨) ರನ್ವಯ ಚಿತ್ರದುರ್ಗ ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸದರಿ ಸಂಘವನ್ನು ಪುನಃಶ್ಚೇತನಗೊಳಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. 
ಈ ಹಿನ್ನೆಲೆಯಲ್ಲಿ ಸದರಿ ಸಹಕಾರ ಸಂಘವನ್ನು ಪುನಃಶ್ಚೇತನಗೊಳಿಸಲು ತೀರ್ಮಾನಿಸಿ ಈ ಕೆಳಕಂಡ ಷರತ್ತು ವಿಧಿಸಿ ಆದೇಶ ನೀಡಲಾಗಿದೆ. 
ಆದೇಶ ಸಂಖ್ಯೆ : ಡಿಆರ್‌ಡಿ/ಸಮಾಪನೆ/ಸಿಆರ್‌-23/2015-16, ದಿನಾಂಕ : 17-04-2015 


ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959. ಕಲ೦ 7263) ರನ್ವಯ ಮತ್ತು ಸರ್ಕಾರದ 
ಧಿಸೂಚನೆ ಸಂಖ್ಯೆ ಸಿಒ/39/ಸಿಎಲ್‌ಎ೦/2010, ಬೆ೦ಗಳೂರು ದಿನಾಂಕ: 17-02-2011 ಪ್ರಕಾರ ದತ್ತವಾಗಿರುವ ಅಧಿಕಾರದನ್ವಯ ಸಹಕಾರ ಸಂಘಗಳ 
ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ಸಮಾಪನೆಯಲ್ಲಿರುವ ಶ್ರೀ ರಂಗನಾಥಸ್ವಾಮಿ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಸ್ಕರಣಾ 


ಸಹಕಾರ ಸಂಘ ನಿ, ಸಿದ್ದೇಶ್ವರನದುರ್ಗ, ಚಳ್ಳಕೆರೆ ತಾಲ್ಲೂಕು ಇದನ್ನು ಉಲ್ಲೇಖ («1)ರ ಮೇರೆಗೆ ಆದೇಶಿಸಲಾದ ಪರಿಸಮಾಪನಾ ಆದೇಶವನ್ನು ರದ್ದುಪಡಿಸಿ 


ಐಂ 


ಈ ದಿನದಿಂದ ಸಂಘವನ್ನು ಪುನಃಶ್ಚೇತನಗೊಳಿಸಿ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಆದೇಶಿಸಲಾಗಿದೆ. 


€ 


ಷರತ್ತುಗಳು: 
1, ಸಂಘಕ್ಕೆ ಪೂರ್ಣ ಅವಧಿ ಕಾರ್ಯದರ್ಶಿಯವರನ್ನು ನೇಮಕ ಮಾಡಿಕೊಂಡು ಸಂಘದ ವ್ಯವಹಾರವನ್ನು ಸಹಕಾರ ಸಂಘಗಳ ಕಾಯ್ದೆ ಮತ್ತು 
ಸಂಘದ ಉಪ ನಿಯಮಗಳನ್ವಯ ನಡೆಸಿಕೊ೦ಡು ಹೋಗತಕ್ಕದ್ದು. 
2... ಸಂಘವು ಸಲ್ಲಿಸಿರುವ 5 ವರ್ಷದ ಕ್ರಿಯಾಯೋಜನೆ ರೀತ್ಯಾ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಕ್ರಮವಿಡುವುದು, 
ತಪ್ಪಿದಲ್ಲಿ ಸಂಘವನ್ನು ಪುನಃ ಸಮಾಪನೆಗೊಳಿಸಲಾಗುವುದು. 
3. ಸಂಘದಲ್ಲಿ ಸದಸ್ಯರನ್ನು ಹೆಚ್ಚಿಸಿ ಷೇರು ಬಂಡವಾಳವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಕ್ರಮವಿಡುವುದು. 
4... ಈ ಆದೇಶದ 7 ದಿವಸಗಳಲ್ಲಿ ಸಂಘದ ಚುನಾವಣೆ ನಡೆಸುವ ಬಗ್ಗೆ ಅರ್ಹ ಮತದಾರರ ಪಟ್ಟಿ ಮತ್ತು ಸುಸ್ತಿದಾರರ ಪಟ್ಟಿಯನ್ನು ಮತ್ತು 
ಚುನಾವಣೆ ಸಂಬಂಧ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಚುನಾವಣೆ ಪಕ್ರಿಯೆ ಜರುಗಿಸಲು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಮುಖಾ೦ತರ ಪಸ್ತಾವನೆ ಸಲ್ಲಿಸತಕ್ಕದ್ದು. 
ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ: 17-04-2015 ರಂದು ಹೊರಡಿಸಿರುತ್ತೇನೆ. 
೧.೧.524 ಸಹಕಾರ ಸಂಘಗಳ ಉಪ ನಿಬಂಧಕರು, 
5.0.10 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೪೩ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ನಮೂನೆ-27 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಕಲಂ 68(1) ಮತ್ತು ನಿಯಮ 94ರನ್ವಯ ಘೋಷಣೆ 
ಸಂಖ್ಯೆ: ಆರ್‌ಡಿ 14 ಎಲ್‌ಜಿಎಂ 2015, ಬೆಂಗಳೂರು, ದಿನಾ೦ಕ 23ನೇ ಮಾರ್ಚ್‌, 2015. 


ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿದ ಸಾರ್ವಜನಿಕ ಸ್ವತ್ತಿನ ಭಾಗವು ಸಾರ್ವಜನಿಕ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕ೦ಡು ಬಂದಿರುತ್ತದೆ. 


ಪ್ರಯುಕ್ತ ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಕಲ೦ 68ನೇ ಪ್ರಕರಣದ (1ನೇ ಉಪ-ಪ್ರಕರಣದಿಂದ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಸ್ವತ್ತಿನ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು 
ಸಾರ್ವಜನಿಕ ಸ್ವತ್ತಿನ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದೆ೦ದು ಉದ್ದೇಶಿಸಿ ಈ 
ಮೂಲಕ ಘೋಷಿಸುತ್ತದೆ. 

ಸಾರ್ವಜನಿಕ ಹಕ್ಕಿನ ಜೊತೆಗೆ ಸದರಿ ಸ್ವತ್ತಿನ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ 
ಉದ್ದೇಶದಿಂದ ಅನ್ಯತಾ ಬಾಧಿತನಾಗುವ/ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊರಡಿಸಿದ ತೊಂಬತ್ತು 
(90) ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತಮ್ಮ ಆಕ್ಷೇಪಣೆಗಳನ್ನು ಅ೦ತಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು 
ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ನಷ್ಟ ಪರಿಹಾರಕ್ಕಾಗಿ ಸ್ಷೇಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು 
ಸರ್ಕಾರಕ್ಕೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಮುಕ್ತ ಆಕ್ಷೇಪಣೆಗಳನ್ನು ಮತ್ತು ಹಕ್ಕುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ 
ಸರ್ಕಾರದ ಹಂತದಲ್ಲಿ ಪರಿಶೀಲಿಸತಕ್ಕದ್ದು. 









































ಅನುಸೂಚಿ 
ಸರ್ಕಾರಿ ಹಳ್ಳ ಇರುವ ಗ್ರಾಮ ಬಸ್ತಿಪುರ 
ತಾಲ್ಲೂಕು ಕೊಳ್ಳೇಗಾಲ 
ಜಿಲ್ಲೆ ಚಾಮರಾಜನಗರ 
ಸರ್ಕಾರಿ ಹದ್ದು ಹಿಡಿದ ರಸ್ತೆ ಇತ್ಯಾದಿ ಭಾಗ ಅಥವಾ | "ಹಳ್ಳ' ಸರ್ವೆ ನಂ. 121/ ರಲ್ಲಿ 1.69 ಎಕರೆ ಪೈಕಿ 1.00 
ಭಾಗಗಳ ಭಾಗದ ವರ್ಣನೆ ಮತ್ತು ವಿಸ್ತೀರ್ಣ ಎಕರೆ 
ಮೇರೆ 
ಪೂರ್ವ ಸರ್ವೆ ನಂ. 121/2 
ಪಶ್ಚಿಮ ಸರ್ವೆ ನಂ. 119 
ಉತ್ತರ ಸರ್ವೆ ನಂ. 121/ 
ದಕ್ಷಿಣ ಸರ್ವೆ ನಂ. 120/2 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧೧: 526 ಉದಯ ಆರ್‌. ನಾಯಕ್‌ 


ಪೀಠಾಧಿಕಾರಿ. 
ಕಂದಾಯ ಇಲಾಖೆ (ಭೂ ಮಂ-2) 


5.0.50 


ಕಂದಾಯ ಸಚಿವಾಲಯ 
ಅಧಿಸೂಚನೆ 


ನಮೂನೆ-27 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಕಲಂ 68(1) ಮತ್ತು ನಿಯಮ 94ರನ್ವಯ ಘೋಷಣೆ 


ಸಂಖ್ಯೆ: ಆರ್‌ಡಿ 27 ಎಲ್‌ಜಿಎಂ 2015, ಬೆಂಗಳೂರು, ದಿನಾಂಕ 20ನೇ ಏಪ್ರಿಲ್‌, 2015. 


ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿದ ಸಾರ್ವಜನಿಕ ಸ್ವತ್ತಿನ ಭಾಗವು ಸಾರ್ವಜನಿಕ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬ೦ದಿರುವುದರಿ೦ದ 66/1 ಕೆ.ವಿ. ವಿದ್ಯುತ್‌ ಉಪ ಕೇ೦ದ್ರ ಸ್ಥಾಪಿಸಲು 

ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಕಲ೦ 68ನೇ ಪ್ರಕರಣದ (1ನೇ ಉಪ-ಪ್ರಕರಣದಿ೦ದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಸ್ವತ್ತಿನ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ ಸ್ವತ್ತಿನ 
ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳುತಕ್ಕದೆ೦ದು ಉದ್ದೇಶಿಸಿ ಈ ಮೂಲಕ 
ಘೋಷಿಸುತ್ತದೆ. 


೩೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ಸಾರ್ವಜನಿಕ ಹಕ್ಕಿನ ಜೊತೆಗೆ ಸದರಿ ಸ್ವತ್ತಿನ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ 
ಉದ್ದೇಶದಿಂದ ಅನ್ಯತಾ ಬಾಧಿತನಾಗುವ/ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊರಡಿಸಿದ ತೊಂಬತ್ತು 
(90) ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತಮ್ಮ ಆಕ್ಷೇಪಣೆಗಳನ್ನು ಅ೦ತಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು 
ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ನಷ್ಟ ಪರಿಹಾರಕ್ಕೆ ಸ್ಷೇಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು 
ಸರ್ಕಾರಕ್ಕೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಮುಕ್ತ ಆಕ್ಷೇಪಣೆಗಳನ್ನು ಮತ್ತು ಹಕ್ಕುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ 
ಸರ್ಕಾರದ ಹಂತದಲ್ಲಿ ಪರಿಶೀಲಿಸತಕ್ಕದ್ದು. 











ಅನುಸೂಚಿ 
ಸರ್ಕಾರಿ ಹಳ್ಳ ಇರುವ ಗ್ರಾಮ ಕಲ್ಕುಣಿಕೆ 
ತಾಲ್ಲೂಕು ಹುಣಸೂರು 
ಜಿಲ್ಲೆ ಮೈಸೂರು 





ಸರ್ಕಾರಿ ಹದ್ದು ಹಿಡಿದ ರಸ್ತೆ ಇತ್ಯಾದಿ ಭಾಗ ಅಥವಾ | ಸರ್ವೆ ನಂ. 17೬ ಸರ್ಕಾರಿ 'ಬಿ' ಖರಾಬು 2.00 ಎಕರೆ 
ಭಾಗಗಳ ಭಾಗದ ವರ್ಣನೆ ಮತ್ತು ವಿಸ್ತೀರ್ಣ 





























ಮೇರೆ 
ಪೂರ್ವ ರಸ್ತೆ 
ಪಶ್ಚಿಮ ಟೊಬ್ಯಾಕೊ ಬೋರ್ಡ್‌ 
ಉತ್ತರ ರಸ್ತೆ 
ದಕ್ಷಿಣ ಸರ್ವೆ ನಂ. 171ರ ಉಳಿಕೆ ಜಮೀನು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
೧೧: 527 ಉದಯ ಆರ್‌. ನಾಯಕ್‌ 
ಕು ಪೀಠಾಧಿಕಾರಿ, 
ಕಂದಾಯ ಇಲಾಖೆ (ಭೂ ಮಂ-2) 

ನೋಂದಣಿ ಪ್ರಾಧಿಕಾರ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರ, ದಾವಣಗೆರೆ ಇವರ ಕಛೇರಿ ನಡಾವಳಿ 

ಉಪಸ್ಥಿತರು: ಹೆಚ್‌.ಜಿ.ತೆಂಬದ್‌, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ದಾವಣಗೆರೆ 
ವಿಷಯ: ವಾಹನ ಸಂಖ್ಯೆ (ಗ-18/ಗ-3080(7101/ರ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ 
ಉಲ್ಲೇಖ: 1. ಮಾಲೀಕರ ಅರ್ಜಿ ದಿನಾಂಕ: 17-04-2015. 

2. ಮೋಟಾರು ವಾಹನ ನಿರೀಕ್ಷಕರ ವರದಿ ದಿನಾಂಕ: 20-04-2015. 
ಪ್ರಸ್ತಾವನೆ: 


ವಾಹನ ಸಂಖ್ಯೆ: %-18/ಗ-3080(ಗ01/)ರ ಮಾಲೀಕರಾದ ಶ್ರೀ ಜಬೀವುಲ್ಲಾ ಬಿನ್‌ ಶಫೀವುಲ್ಲಾ, ಹೊಸ ಪಿ೦ಜರ್‌ ಗಲ್ಲಿ, ಚೌಕೀಪೇಟೆ, ದಾವಣಗೆರೆ, 
ಮೇಲ್ಕಂಡ ವಾಹನವು ದುಸ್ಥಿತಿಯಲ್ಲಿರುವುದಾಗಿ ತಿಳಿಸಿ ಸದರಿ ವಾಹನದ ನೋಂದಣಿ ರದ್ಧತಿಗೆ ದಿನಾಂಕ: 17-04-2015ರಂದು ಮನವಿ ಮಾಡಿರುತ್ತಾರೆ. 
ವಾಹನವು. 1996 ರ ಮಾದರಿಯಾಗಿದ್ದು ರಸ್ತೆಯಲ್ಲಿ ಓಡಿಸಲು ಯೋಗ್ಯವಾಗಿರುವುದಿಲ್ಲವೆಂದು ತಿಳಿಸಿರುವುದರ ಮೂಲಕ ಮೇಲ್ಕಂಡ ವಾಹನದ 
ನೋಂದಣಿಯನ್ನು ರದ್ದುಪಡಿಸಬಹುದಾಗಿ ಮೋಟಾರು ವಾಹನ ನಿರೀಕ್ಷಕರು ದಿನಾಂಕ: 20-04-2015ರ ವರದಿಯಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 
ಆದುದರಿಂದ, ವಾಹನ ಸಂಖ್ಯೆ ಗಿ-18/1-3080(ಗ01/ರ ನೋಂದಣಿಯನ್ನು ರದ್ದುಪಡಿಸಲು ಆದೇಶಿಸಿದೆ. 


:ಆದೇಶ: 
ಸಂ:ಪ್ರಾಸಾ.ಅ.ನೋ.ವಿ-01/2015-16 ((ಗಿ-18/ಗಿ-3080(ಗ01/) ದಿನಾಂಕ: 22-04-2015 


ಹೆಚ್‌.ಜಿ.ತೆ೦ಬದ್‌ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ದಾವಣಗೆರೆ ಆದ ನಾನು ನನಗೆ 1988ರ ಕೇಂದ್ರ ಮೋಟಾರು 
ವಾಹನ ಕಾಯ್ದೆ 551ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಮೇಲ್ಕಂಡ ಕಾರಣಗಳಿಂದಾಗಿ ಮೋ/ವಾ/ಸ೦: ಓ%-18/6-3080(ಗ01/ರ 
ಮೇಲೆ ಮುಂದೆ ಏನಾದರೂ ತೆರಿಗೆ, ಆಡಿಟ್‌ ಹಾಗೂ ಇಲಾಖಾ ಪ್ರಕರಣಗಳು ಬಾಕಿ ಇರುವುದು ಕಂಡು ಬಂದರೆ ಅದನ್ನು ವಾಹನದ ಮಾಲೀಕರೇ 
ಕಟ್ಟಬೇಕೆಂಬ ನಿಬ೦ಂಧನೆಯೊಂದಿಗೆ ಸದರಿ ವಾಹನದ ನೋಂದಣಿಯನ್ನು ರದ್ದು ಪಡಿಸುತ್ತೇನೆ. 


ವಾಹನದ ವಿವರಗಳು 














01. ಮೋಟಾರು ವಾಹನ ಸಂಖ್ಯೆ (ಗಿ-18/ಗ-3080 
02... , ವಾಹನದ ನೋಂದಣಿ ದಿನಾಂಕ 02-12-1996 
03... | ವಾಹನದ ತಯಾರಕನ ಹೆಸರು ಓಂ೧0/ 1618೧6 
04. ವಾಹನದ ವರ್ಗ 10)/ 

















ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೪೫ 
































05. ವಾಹನ ತಯಾರಿಕೆ ವರ್ಷ 1996 

06. ಚಾಸಿಸ್‌ ಸಂಖ್ಯೆ ೦6378382 

07. ಯಂತ್ರ ಸಂಖ್ಯೆ ೦%«€265763 

08. ತೆರಿಗೆ ಅವಧಿ 30-04-2015 

09. ಮಾಲೀಕರ ಹೆಸರು ಮತ್ತು ವಿಳಾಸ ಶ್ರೀ ಜಬೀವುಲ್ಲಾ ಬಿನ್‌ ಶಫೀವುಲ್ಲಾ, ಹೊಸ 
ತ ಹಿ೦ಜರ್‌ ಗಲ್ಲಿ, ಚೌಕೀಪೇಟೆ, ದಾವಣಗೆರೆ 





ಹೆಚ್‌.ಜಿ. ತೆಂಬದ್‌, 


೧.೧. 528 ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, 
ದಾವಣಗೆರೆ 


ನೋಂದಣಿ ಪ್ರಾಧಿಕಾರ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರ, ದಾವಣಗೆರೆ ಇವರ ಕಛೇರಿ ನಡಾವಳಿ 
ಉಪಸ್ಥಿತರು: ಹೆಚ್‌.ಜಿ.ತೆಂಬದ್‌, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ದಾವಣಗೆರೆ 


ವಿಷಯ: ವಾಹನ ಸಂಖ್ಯೆ (ಓ-14/6-3415(101/ರ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ 
ಉಲ್ಲೇಖ: 1. ಮಾಲೀಕರ ಅರ್ಜಿ ದಿನಾಂಕ: 20-04-2015. 
2. ಮೋಟಾರು ವಾಹನ ನಿರೀಕ್ಷಕರ ವರದಿ ದಿನಾಂಕ: 22-04-2015. 


ವಾಹನ ಸಂಖ್ಯೆ: (ಗಿ-14/ಗ-3415(ಗ0/ರ ಮಾಲೀಕರಾದ ಶ್ರೀ ಸಿ. ರೀಯಾಜ್‌ ಬಿನ್‌ ಚಮಾನ್‌ ಸಾಬ್‌, 8 779/2, ಮದೀನ ಮಸೀದಿ ಗಲ್ಲಿ. 
ಆರ್‌.ಎಂ.ಸಿ.ರಸ್ತೆ. ದಾವಣಗೆರೆ, ಮೇಲ್ಕಂಡ ವಾಹನವು ದುಸ್ಥಿತಿಯಲ್ಲಿರುವುದಾಗಿ ತಿಳಿಸಿ _ ಸದರಿ ವಾಹನದ ನೋಂದಣಿ ರದ್ದತಿಗೆ ದಿನಾಂಕ: 
20-04-2015ರಂದು ಮನವಿ ಮಾಡಿರುತ್ತಾರೆ. ವಾಹನವು 1996ರ ಮಾದರಿಯಾಗಿದ್ದು ರಸ್ತೆಯಲ್ಲಿ ಓಡಿಸಲು ಯೋಗ್ಯವಾಗಿರುವುದಿಲ್ಲವೆಂದು ತಿಳಿಸಿರುವುದರ 
ಮೂಲಕ ಮೇಲ್ಕಂಡ ವಾಹನದ ನೋಂದಣಿಯನ್ನು ರದ್ದುಪಡಿಸಬಹುದಾಗಿ ಮೋಟಾರು ವಾಹನ ನಿರೀಕ್ಷಕರು ದಿನಾ೦ಕ: 22-04-2015ರ ವರದಿಯಲ್ಲಿ 
ಶಿಫಾರಸ್ಸು ಮಾಡಿರುತ್ತಾರೆ. ಆದುದರಿ೦ದ, ವಾಹನ ಸಂಖ್ಯೆ: ಓ.14/-3415(10/ರ ನೋಂದಣಿಯನ್ನು ರದ್ದುಪಡಿಸಲು ಆದೇಶಿಸಿದೆ. 
:ಆದೇಶ: 
ಸಂ:ಪ್ರಾಸಾ.ಅ.ನೋ.ವಿ-01/2015-16 ((ಗಿ-14/ಗಿ-3415(ಗ01/)7 ದಿನಾಂಕ: 23-04-2015 


ಹೆಚ್‌.ಜಿ.ತೆ೦ಬದ್‌ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ದಾವಣಗೆರೆ ಆದ ನಾನು ನನಗೆ 1988ರ ಕೇಂದ್ರ ಮೋಟಾರು 
ವಾಹನ ಕಾಯ್ದೆ 551ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಮೇಲ್ಕಂಡ ಕಾರಣಗಳಿಂದಾಗಿ ಮೋ/ವಾ/ಸ೦: ಓ%-14/4-3415(101/ರ 
ಮೇಲೆ ಮುಂದೆ ಏನಾದರೂ ತೆರಿಗೆ, ಆಡಿಟ್‌ ಹಾಗೂ ಇಲಾಖಾ ಪ್ರಕರಣಗಳು ಬಾಕಿ ಇರುವುದು ಕಂಡು ಬಂದರೆ ಅದನ್ನು ವಾಹನದ ಮಾಲೀಕರೇ 
ಕಟ್ಟಬೇಕೆಂಬ ನಿಬ೦ಂಧನೆಯೊಂದಿಗೆ ಸದರಿ ವಾಹನದ ನೋಂದಣಿಯನ್ನು ರದ್ದು ಪಡಿಸುತ್ತೇನೆ. 


ವಾಹನದ ವಿವರಗಳು 









































01. ಮೋಟಾರು ವಾಹನ ಸಂಖ್ಯೆ (ಗಿ-14/-3415 

02... ವಾಹನದ ನೋಂದಣಿ ದಿನಾಂಕ 19-09-1996 

03... , ವಾಹನದ ತಯಾರಕನ ಹೆಸರು ಓ೧೦ ₹08೧6 

04. ವಾಹನದ ವರ್ಗ 01/ 

05. ವಾಹನ ತಯಾರಿಕೆ ವರ್ಷ 1996 

06. ಚಾಸಿಸ್‌ ಸಂಖ್ಯೆ (370437 

07. ಯಂತ್ರ ಸಂಖ್ಯೆ (0೧256143 

08. ತೆರಿಗೆ ಅವಧಿ 31-05-2015 

09. . | ಮಾಲೀಕರ ಹೆಸರು ಮತ್ತು ವಿಳಾಸ ಶ್ರೀ ಸಿ. ರೀಯಾಜ್‌ ಬಿನ್‌ ಚಮಾನ್‌ ಸಾಬ್‌, 
| 1 779/2, ಮದೀನ ಮಸೀದಿ ಗಲ್ಲಿ, 

ಆರ್‌.ಎಂ.ಸಿ.ರಸ್ತೆ ದಾವಣಗೆರೆ. 





ಹೆಚ್‌.ಜಿ. ತೆಂಬದ್‌, 


೧.೧. 529 ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, 
ದಾವಣಗೆರೆ 


೩೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





೦೯೯1೦೯ ೦ಗ 7೧5 ೦111 ೦1/1. ೦೦೮೧7, 8೯11೦0/1ಟ೧ಟ 
[1೦1೯1೦47101 
[10. ಗ01/1-1() 2044/2015, 0೩166 : 1610 2೧6 2015 


5/ (. [1208/8/ಟ, ಗಿ೨೦॥. ೧೦೦1911೩, ೦1/ ೮1/| ೮೦೧, ಔ807081ಟ/ಟ 15 01೩೧1೦೮ 6 08/6 ೦1 ೦೩/೧7೮೮ 19೩೪6 101 176 6106 11017 12.5.2015 10 
17.5.2015, ೦೧ 06190081 010೦೬೧6. 


5/ 0. ೧೩/೩೩೧1/೩ 5೧00/, ಓ೨( ೧೦೦15॥೩(, ೦॥/ 01/1 0೦ಟಗೈ, ಔ8708101ಟ 15 018೦೦೮ 1೧ ೩೮೮11೦೧೩! ೦೧೩/೦9 ೦! 5 (ಓ. 11808೩, 
ಓ೨೦॥ 7೦0/5[/೩/, 010/ 01/1 ೮೦೬೧, 80708/ಟ, ೮/10 176 ೩೦೦೬೮ 19೩/೦ 091106. 


5/ (. [1808/8/ಟ, ೧೨೦! ೧೦೦1511೩, 010/ 01/॥| ೮೦೬೧, ಔ070೩1/ಟ 1೫೦೮೮ 18/6 ೦೦೧07೬೦೦ 1೧ 176 58779 0೦5! 0! 10/ 0೦೦೮661೧05 ೦೧ 
108೪0. 


೧೯. 649 ೧;/ 0/೮/ ೦1 17 ೧/1. 0೦1)/ ೮1/| & 50661075 0೦09, 867081೬ 
66158 
0॥/ ೮1/| ೦೦೬ಗ, 8670%೬/ಟ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 27 ಎಸ್‌ಜೆವೈ 2014, ಬೆ೦ಗಳೂರು, ದಿನಾಂಕ: 01-06-2015 
ವಿಷಯ : ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ ಗಣತಿ-2011 (ಎಸ್‌ಇಸಿಸಿ-2011) ಅಂತಿಮ ಗಣತಿ ಪಟ್ಟಿ ಪ್ರಕಟಣೆ ಬಗ್ಗೆ. 

ಉಲ್ಲೇಖ : 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಗ್ರಾಅಪ 32 ಎಸ್‌ಜೆವೈ 2011 ದಿನಾಂಕ 30-01-2014. 

2). ಸರ್ಕಾರದ ಅಧಿಸೂಚನೆ ಸಂಖ್ಯೆ ಗ್ರಾಅಪ 32 ಎಸ್‌ಜೆವೈ 2011 (ಎ-8) ದಿನಾ೦ಕ 19-02-2014. 


ರಾಜ್ಯ ಸರ್ಕಾರವು ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ -201ರ ಸಂಬ೦ಧ ಉಲ್ಲೇಖ (1ರಲ್ಲಿ ನಮೂದಿಸಿರುವ ಅಧಿಸೂಚನೆಯಂತೆ 
ರಾಮನಗರ ಜಿಲ್ಲೆಗೆ ಕರಡು ಮತ್ತು ಅಂತಿಮ ಪಟ್ಟಿ ಪ್ರಕಟಿಸಲು ವೇಳಾಪಟ್ಟಿ ನೀಡಲಾಗಿತ್ತು ಆದರೆ ಸದರಿ ಜಿಲ್ಲೆಯ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ 


ಗಣತಿ-201ರ ಪ್ರಕ್ರಿಯೆಯು ಪೂರ್ಣಗೊಂಡಿಲ್ಲದ ಕಾರಣ ಅಂತಿಮ ಪಟ್ಟಿ ಪ್ರಕಟಣೆಯ ದಿನಾಂಕವನ್ನು ಉಲ್ಲೇಖ (2)ರಂತೆ ಅನಿರ್ಧಿಷ್ಟ ಕಾಲದವರೆಗೆ 
ಮೂಂದೂಡಲಾಗಿತ್ತು. 


ಪ್ರಸ್ತುತ ಈ ಪ್ರಕ್ರಿಯೆಯು ರಾಮನಗರ ಜಿಲ್ಲೆಯಲ್ಲಿ ಪೂರ್ಣಗೊಂಡಿರುವುದರಿ೦ದ ದಿನಾ೦ಕ 03-06-2015 ರಂದು ಅಂತಿಮ ಗಣತಿ ಪಟ್ಟಿ 
ಪ್ರಕಟಿಸಲು ಮಂಜೂರಾತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧೧. 648 ಎನ್‌. ಕೃಷ್ಣಪ್ಪ 
50.10 ನಿರ್ದೇಶಕರು (ಗ್ರಾಮೂ.ಸ್‌ೌ-2) 
ರಾಜ್ಯದ ಎಸ್‌ಇಸಿಸಿ-2011 , ನೋಡಲ್‌ ಅಧಿಕಾರಿಗಳು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆ 


೧೧/1 ೧೯1/೯1. ೦೧1/1511!7 ೧11೧ ೧ಗ೫11೦೧ಗಗ/)/ಗಿ1 ಣಗ 0೯೧/ಗ೧71/51(7 
[1೦711047101/ 
10. ೧೧೧ 27 51/ 2014, 0೩066 : 01-06-2015 
500: 50010, 800/00710 & 0೩919 ೮7609 2011 (5£೦೦- 2011) ೧೦1೦೩0೦೧ ೦1 ೧1೧೩| 1191 - ೧೦೦. 
೧01 : 1. [1011108100 110. ೧0೧ 32 5.)/ 2011 (ಗಿ-8), ೮8166 30.01.2014. 
2. [00108000 110. ೧0೧ 32 5./ 2011 (ಗಿ-8), 6೩166 19.02.2014. 

06/7/7601 ೦1 ((2/7೧೩1೩/೩, ೧೬/೩ 20%೦1೦0/7760! ೩೧೮ 7೩೧೦೧೩)/೩! ೧೩] 208/17760/ ೧8೮ 155066 ೧೦111೦೩0೦೧ 1೧76108170 176 07169 1೧೦ 
101 00191170 01811 ೩೧೦ 1೧೩! 1915 0೦! 50010, 8007077110 & 0೩೨1೮ ೮759 2011 6118/೧1೧0 10 ಔ೩/778780೩/ 6161101 ೩5 06/ 161(!). 

ಓಂ 00/ ೧೦! (2) 1715 0೦೦೮೦55 01 01೦೩0೦೧ ೦1 71೧೩! 151 1/35 17001/116)/ ೦512060 ೩5 176 0100995 85 ೧01 0077016166. 

೧/65670)/, 5೯00-2011 0/0೦೦೮55 ೧೩5 0೦೦೧ ೦೦/7019196 1೧ ೧೩/78/8081 6180101. 1107೧09 5870100 15 ೩೦೦೦/೮೦೨೦ 10001190 17೦ 71೧೩! 61 
01 ೧೩/7೩/7೩೦೩/ 6150101 0೧ 03-06-2015. 

ಔ)/ ೦/೮6/ ೩೧೮ 17 176 ೧೩/76 ೦1 176 ಆ೦%6/70/ ೦1 (08/7818 


1. (೧151 ಓ೧೧ 


71/60101 
೧೯೧. 648 ೧/೩! 1೧1851101೬16-2 
50. 10 5೭9 5500 -2011 [೦೮೩ ೦1೦9! 


೧/೩! 20610071601 & ೧೩೧೦೧೩/೩/ ೧೩) 20081/7001 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೪೭ 





ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ/ಲೋಇ:40:ಸೇಸಕಿ:15 ಬೆಂಗಳೂರು ದಿನಾಂಕ: 02-05-2015 
ಲೋಕೋಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ:ರೋಇ:98:ಸೇಸಕಿ:08 ದಿನಾಂಕ: 15-11-2010ರಲ್ಲಿ ದಿನಾಂಕ: 01-01-1980 ರಿಂದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ: 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆ೦ಗಳೂರು ಇವರು ದಿನಾಂಕ: 30-10-2014ರ ಪತ್ರದಲ್ಲಿ ಶ್ರೀ ಸುಬ್ರಮಣ್ಯ, 
ಕಿರಿಯ ಇಂಜಿನಿಯರ್‌ ಎಂದು ಸಂಪೂರ್ಣ ತಾತ್ಕಾಲಿಕ ಆಧಾರದ ಮೇಲೆ ತಿ೦ಗಳ ಅವಧಿಗೆ ವ್ಯವಸ್ಥಾಪಕ ನಿರ್ದೇಶಕರು, ಕಾವೇರಿ ಜಲಾನಯನ ಏತ 
ನೀರಾವರಿ ನಿಗಮ ನಿಯಮಿತರವರ ಆದೇಶದಂತೆ ಉಪ ವಿಭಾಗ, ಚಿಕ್ಕಮಗಳೂರು ಇಲ್ಲಿ ಕಾರ್ಯವರದಿ ಮಾಡಿಕೊಂಡಿರುತ್ತಾರೆ. ನಂತರ ಸರ್ಕಾರದ 
ಪತ್ರ ಸಂಖ್ಯೆ: ನೀಇ:35:ಸನೀ-93 ದಿನಾಂಕ: 03-12-1994 ಮತ್ತು ಕರ್ನಾಟಕ ರಾಜ್ಯ ಪ್ರಕಟಣೆಯ ಸಂಖ್ಯೆ:1010:ದಿನಾಂಕ: 03-12-1994 
ಅಧಿಸೂಚನೆ-1ರ ಪ್ರಕಾರ ನಿಗಮದ ನೌಕರರ ಸೇವೆಯನ್ನು ನೀರಾವರಿ ಇಲಾಖೆಗೆ ವಿಲೀನಗೊಳಿಸಲಾಗಿರುತ್ತದೆ. ತದನಂತರ ಸರ್ಕಾರದ ಆದೇಶ 
ಸಂಖ್ಯೆ: ಜಸಂ%ಇ:378:ಸೇಸಶಿ:2004 ದಿನಾಂಕ: 29-10-2004ರಂತೆ ಕಿರಿಯ ಇಂಜಿನಿಯರ್‌ ಹುದ್ದೆಯಿ೦ದ ಸಹಾಯಕ ಇಂಜಿನಿಯರ್‌ ಹುದ್ದೆಗೆ ವೃಂದ 
ಬದಲಾವಣೆ ಹೊಂದಿ ದಿನಾಂಕ: 39-11-2004ರ ಅಪರಾಹ್ನ ಸಹಾಯಕ ಇಂಜಿನಿಯರ್‌ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ಸರ್ಕಾರದ 
ಅಧಿಸೂಚನೆ ಸಂಖ್ಯೆ:;ಲೋಇ98:ಸೇಸಕಿ:08 ದಿನಾ೦ಕ: 15-11-2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ 
ಪಟ್ಟಿಯಲ್ಲಿ ಸದರಿಯವರ ಹೆಸರನ್ನು ಸೇರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 

ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ 


ಸಂಖ್ಯೆ: ಲೋಇ:98:ಸೇಸಕಿ:08 ದಿನಾ೦ಕ: 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಯಲ್ಲಿ 
ಶ್ರೀ ಸುಬ್ರಮಣ್ಯ, ಸಹಾಯಕ ಇಂಜಿನಿಯರ್‌, ಇವರ ಹೆಸರನ್ನು ಜೇಷ್ಟತಾ ಪಟ್ಟಯಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 





7೩16 ೦! 
೧೩೧1೧೦ ೧019100 [1೩776 01176 7೫%: 0! 6೧!೧/ ೧01೩/ 
50/57 7% ೦! 8/7 ೧೮೦೧7೩5 
೦ ಓ೯.೦೧೧ ೫೦. 7017601 1110 56೧/05 00೦1೧177901 


10 076 ೦೩೮/6 





` 2 3 4 ಶ್ರ 6 1 8 
































3811-ಗ ಘ 5೮8ಗ೧///ಗಿ0/ಗಿ 20-8೬//-1968 03-060-1994 01-೬0-2001 0೬೦-ಗಿಿ 





ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ; 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆ೦ಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 539 ಎನ್‌.ಎನ್‌.ಬಸವರಾಜು 
5೦-50 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಇಲಾಖೆ (ಸೇವೆಗಳು-ಬಿ) 


ಆರ್ಥಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆಆಇ 38 ವಾತೆಸಿ 2012 ಬೆಂಗಳೂರು, ದಿನಾಂಕ: 06-04-2015. 
ವಾಣಿಜ್ಯ ತೆರಿಗೆ ಇಲಾಖೆಯ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರ ವೃಂದದ ದಿನಾಂಕ: 22-02-1997 ರಿಂದ 14-06-2012 ರವರೆಗಿನ 
ಅವಧಿಯ ಪರಿಷ್ಕೃತ ಅ೦ತಿಮ ಜೇಷ್ಟತಾ ಪಟ್ಟಿಯನ್ನು ಪ್ರಕಟಿಸಿದ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಇ 38 ವಾತೆಸಿ 2012 ದಿನಾ೦ಕ; 30-09-2014 ರ 
ಅನುಬ೦ಧ-3 ರ ಕ್ರಮ ಸಂಖ್ಯೆ 975 ರಲ್ಲಿ ಅಂಕಣ (2) ರಲ್ಲಿ ನಮೂದಾಗಿರುವ ಅಧಿಕಾರಿಯ ಹೆಸರು “ಶ್ರೀ.ಎನ್‌.ಎನ್‌.ಬುಲ್‌ಬುಲೆ” ಎಂಬುದರ ಬದಲಾಗಿ 
“ಶ್ರೀ.ಎಸ್‌.ಎ.ಬುಲ್‌ಬುಲೆ” ಎಂದು ದಿನಾ೦ಕ: 30-09-2014 ರಿ೦ದಲೇ ಜಾರಿಗೆ ಬರುವಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 


ಹಾಗೂ 


೩೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ವಾಣಿಜ್ಯ ತೆರಿಗೆ ಇಲಾಖೆಯ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರ ಹುದ್ದೆಯಲ್ಲಿ ಸಕ್ರಮಾತಿ ಮಾಡಿ ಅಧಿಸೂಚನೆ ಸಂಖ್ಯೆ ಆಇ 284 ವಾತೆಸಿ 
2012, ದಿನಾಂಕ: 29-09-2014 ರ ಕ್ರಮ ಸಂಖ್ಯೆ 35 ರ ಅಂಕಣ (2) ರಲ್ಲಿ ನಮೂದಾಗಿರುವ “ಶ್ರೀ.ಎನ್‌.ಎನ್‌.ಬುಲ್‌ಬುಲೆ” ಎಂಬುದರ ಬದಲಾಗಿ 
“ಶ್ರೀ.ಎಸ್‌.ಎ.ಬುಲ್‌ಬುಲೆ” ಎ೦ದು ದಿನಾ೦ಕ: 29-09-2014 ರಿಂದಲೇ ಜಾರಿಗೆ ಬರುವಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 568 ಎಸ್‌.ಬಿ.ಅಳವಂಡಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ವಾ.ತೆ-2 ಓ ಸಮನ್ವಯ) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 141 ಎಲ್‌ಜಿಎ 2013 ಬೆ೦ಗಳೂರು, ದಿನಾಂಕ: 02-05-2015. 
ನಮೂನೆ 29 
68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
1964ರ ಕರ್ನಾಟಕ ಭೂ ಕ೦ದಾಯ ಅಧಿನಿಯಮದ ಕಲ೦ 68ನೇ ಪ್ರಕರಣದ 5ನೇ ಉಪ-ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾ೦ಕ: 22-11-2012 ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 
ಎಲ್‌ಎನ್‌ಡೀ(1)ಪಿಡಿಆರ್‌/184/11-12(ಬಿ2)ಸಿ.ನಂ.62505 ದಿನಾ೦ಕ; 15-11-12ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ 
ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆಯ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ ಸಾರ್ವಜನಿಕ ರಸ್ತೆಯ 
ಭಾಗದಲ್ಲಿನ ಅಥವಾ ಅದರ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲ ಹಕ್ಕುಗಳು ಕೊನೆಗೊಳ್ಳತಕ್ಕದೆ೦ದು ಈ ಮೂಲಕ ಘೋಷಿಸಿದೆ. 
































ಅನುಸೂಚಿ 
ರಸ್ತೆಯ ಭಾಗ ಇತ್ಯಾದಿ ಇರುವ ಗ್ರಾಮ ಮೂಡುಪೆರಾರು 
ತಾಲ್ಲೂಕು ಮಂಗಳೂರು 
ಜಿಲ್ಲೆ ದಕ್ಷಿಣ ಕನ್ನಡ 
ರಸ್ತೆ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ | ಪೊರ೦ಬೋಕು ರಸ್ತೆ (ಪಹಣಿ ಪತ್ರಿಕೆಯ ದಾಖಲೆಯಂತೆ) 
ರಸ್ತೆಯ ಭಾಗದ ಸರ್ವೆ ನಂಬರ್‌ ಮತ್ತು ವಿಸ್ತೀರ್ಣ ಸ.ನಂ.144/1 ರಲ್ಲಿ 0.10 ಎಕರೆ 
ಮೇರೆಗಳು 
ಪೂರ್ವ ಸ.ನಂ. 144/(ಹಿ) 
ಪಶ್ಚಿಮ ಸ.ನಂ. 144/6, ಸ.ನಂ. 144/7, ಸ.ನಂ.144/9 
ಉತ್ತರ ಸ.ನಂ. 144/(ಹಿ) 
ದಕ್ಷಿಣ ಸ.ನಂ. 144/1 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
5೦-20 ಪೀಠಾಧಿಕಾರಿ, 
ಕಂದಾಯ ಇಲಾಖೆ (ಭೂ.ಮಂ-2) 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 
ವಿಷಯ : ಸಮಾಪನೆಯಲ್ಲಿರುವ ಮೊಳಕಾಲ್ಮೂರು ಟೌನ್‌ ಮಿಲ್ಲತ್‌ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ 
ಸಂಘ ನಿ, ಮೊಳಕಾಲ್ಮೂರು ತಾಲ್ಲೂಕು ಇದರ ನೋಂದಣಿ ರದ್ದತಿ ಮಾಡುವ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿ ಆದೇಶ ಸಂಖ್ಯೆ/ಡಿಆರ್‌ಡಿ/ಸಮಾಪನೆ/ಸಿಆರ್‌-140/2013-14, ದಿನಾಂಕ: 14-03-2014, 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಪತ್ರ 
ಸಂಖ್ಯೆಸನಿ/30/ರದ್ದತಿ/ಸಿಆರ್‌/6/2014-15, ದಿನಾ೦ಕ: 28-03-2015. 
ಪ್ರಸ್ತಾವನೆ:- 
ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ಸಮಾಪನೆಯಲ್ಲಿರುವ ಮೊಳಕಾಲ್ಮೂರು ಟೌನ್‌ ಮಿಲ್ಲತ್‌ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ 
ಸಂಘ ನ್ನಿ ಮೊಳಕಾಲ್ಮೂರು ತಾಲ್ಲೂಕು ಇದರ ನೋಂದಣಿ ಸಂಖ್ಯೆ ಸನಿ-30/ಆರ್‌ಜಿಎನ್‌/30464/2000-01, ದಿನಾಂಕ: 18-12-2000 ರಂದು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೪೯ 





ನೋಂದಣಿಯಾಗಿದ್ದು, ಸಂಘವು ಅನೇಕ ವರ್ಷಗಳಿಂದ ಯಾವುದೇ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೇ ಸ್ಥಗಿತಗೊಂಡಿದ್ದು, ಉಲ್ಲೇಖ (0 ರ 
ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮೊಳಕಾಲ್ಮೂರು ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಯನ್ನಾಗಿ 
ನೇಮಕ ಮಾಡಿದ್ದು, ಸಮಾಪನಾಧಿಕಾರಿಗಳು ಸಂಘದ ಸದಸ್ಯರುಗಳಿಗೆ ಸಂಘದ ಪುನಃಶ್ಚೇತನದ ಬಗ್ಗೆ ಒಲವು ಇಲ್ಲದಿರುವುದನ್ನು ಮನಗಂಡು 
ದಿನಾಂಕ: 18-03-2015 ರಂದು ನಡೆಸಿರುವ ಸಮಾಪನಾಧಿಕಾರಿಗಳ ನಡವಳಿಕೆ ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ ವರ್ಗಾಯಿಸಿ ತೀರಿಸತಕ್ಕ 
ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮಾಡಿ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು ಶೂನ್ಯ ಗೊಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಯಥಾ ಸ್ಥಿತಿಯಲ್ಲಿ 
ಮುಂದುವರಿಸಿದಲ್ಲಿ ಸಂಘದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ 
ಉಪ ವಿಭಾಗ, ಚಿತ್ರದುರ್ಗ ಇವರು ಪರಿಶೀಲಿಸಿ ಉಲ್ಲೇಖ (2) ರ ಪತ್ರದಲ್ಲಿ ಸದರಿ ಸಂಘದ ನೋಂದಣಿಯನ್ನು ರದ್ದು ಪಡಿಸಲು ಶಿಫಾರಸ್ಸು 
ಮಾಡಿರುವುದನ್ನು ಪರಿಶೀಲಿಸಿದೆ. ಸಮಾಪನಾಧಿಕಾರಿಗಳು ದಿನಾಂಕ: 18-03-2055 ರಂದು ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ 
ವೇದ್ಯವಾಗಿರುವದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಶಿಫಾರಸ್ಸಿನನ್ವಯ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಂಘದ ನೋಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು 
ಹೊರಡಿಸಿದೆ. 


ಆದೇಶ 
ಸಂ. ಡಿಆರ್‌ಡಿ/ಸಮಾಪನೆ/ರದ್ಭತಿ/ಸಿಆರ್‌-140/2014-2015 ದಿನಾಂಕ: 31-03-2015. 


ತ್ರ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ/139/ಸಿಎಲ್‌ಎಂ/2010, 

ಬೆ೦ಗಳೂರು, ದಿನಾ೦ಕ: 17-02-2011 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ 

ಆದ ನಾನು ಸಮಾಪನೆಯಲ್ಲಿರುವ ಮೊಳಕಾಲ್ಮೂರು ಟೌನ್‌ ಮಿಲ್ಲತ್‌ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸ೦ಘ ನಿ, ಮೊಳಕಾಲ್ಮೂರು ತಾಲ್ಲೂಕು, ಚಿತ್ರದುರ್ಗ 

ಜಿಲ್ಲೆ. ಈ ಸಂಘದ ಸಂಖ್ಯೆ: ಸನಿ-30/ಆರ್‌ಜಿಎನ್‌/30464/2000-01 ದಿನಾ೦ಕ:  18-12-2000ನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದು 

ಪಡಿಸಿರುತ್ತೇನೆ. ಈ ದಿನದಿಂದ ಸಂಘವು ಆಸ್ತಿತ್ರವನ್ನು ಕಳೆದು ಕೊಂಡಿರುತ್ತದೆ. ಸಮಾಪನಾಧಿಕಾರಿಗಳು ಸಂಘದ ಎಲ್ಲಾ ದಾಖಲೆಗಳನ್ನು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರಿಗೆ ಒಪ್ಪಿಸಲು ಸೂಚಿಸಿದೆ. 


ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾ೦ಕ: 31-03-2015 ರಂದು ನೀಡಿರುತ್ತೇನೆ. 


೧.೧. 570 ಸಹಕಾರ ಸಂಘಗಳ ಉಪ ನಿಬಂಧಕರು, 
50-10 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 
ವಿಷಯ : ಸಮಾಪನೆಯಲ್ಲಿರುವ ಅಶೋಕ ಸಿದ್ಧಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, 
ಮೊಳಕಾಲ್ಮೂರು ತಾಲ್ಲೂಕು ಇದರ ನೋಂದಣಿ ರದ್ಧತಿ ಮಾಡುವ ಬಗ್ಗೆ. 
ಉಲ್ಲೇಖ : 1... ಈ ಕಛೇರಿ ಆದೇಶ ಸಂಖ್ಯೆ/ಡಿಆರ್‌ಡಿ/ಸಮಾಪನೆ/ಸಿಆರ್‌/2013-14, ದಿನಾಂಕ: 28-12-2013, 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ 
ಪತ್ರ ಸಂಖ್ಯೆಸನಿ/30/ರದ್ದತಿ/ಸಿಆರ್‌/7/2014-15, ದಿನಾ೦ಕ: 28-03-2015. 

ಪ್ರಸ್ತಾವನೆ:- 

ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ಸಮಾಪನೆಯಲ್ಲಿರುವ ಅಶೋಕ ಸಿದ್ಧಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. 
ಮೊಳಕಾಲ್ಮೂರು ತಾಲ್ಲೂಕು. ಇದರ ನೋಂದಣಿ ಸಂಖ್ಯೆ: ಸನಿ-30/ಆರ್‌ಜಿಎನ್‌/34969/2004-05, ದಿನಾಂಕ; . 28-09-2004 ರಂದು 
ನೋಂದಣಿಯಾಗಿದ್ದು, ಸಂಘವು ಅನೇಕ ವರ್ಷಗಳಿಂದ ಯಾವುದೇ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೇ ಸ್ಥಗಿತಗೊಂಡಿದ್ದು, ಉಲ್ಲೇಖ 0 ರ 
ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮೊಳಕಾಲ್ಮೂರು ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಯನ್ನಾಗಿ 
ನೇಮಕ ಮಾಡಿದ್ದು, ಸಮಾಪನಾಧಿಕಾರಿಗಳು ಸಂಘದ ಸದಸ್ಯರುಗಳಿಗೆ ಸಂಘದ ಪುನಃಶ್ಚೇತನದ ಬಗ್ಗೆ ಒಲವು ಇಲ್ಲದಿರುವುದನ್ನು ಮನಗಂಡು 
ದಿನಾಂಕ: 13-02-2015 ರಂದು ನಡೆಸಿರುವ ಸಮಾಪನಾಧಿಕಾರಿಗಳ ನಡವಳಿಕೆ ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ ವರ್ಗಾಯಿಸಿ ತೀರಿಸತಕ್ಕ 
ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮಾಡಿ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು ಶೂನ್ಯ ಗೊಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಯಥಾ ಸ್ಥಿತಿಯಲ್ಲಿ 
ಮುಂದುವರೆಸಿದಲ್ಲಿ ಸಂಘದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ 
ಉಪ ವಿಭಾಗ, ಚಿತ್ರದುರ್ಗ ಇವರು ಪರಿಶೀಲಿಸಿ ಉಲ್ಲೇಖ (2) ರ ಪತ್ರದಲ್ಲಿ ಸದರಿ ಸಂಘದ ನೋಂದಣಿಯನ್ನು ರದ್ದು ಪಡಿಸಲು ಶಿಫಾರಸ್ಸು 
ಮಾಡಿರುವುದನ್ನು ಪರಿಶೀಲಿಸಿದೆ. ಸಮಾಪನಾಧಿಕಾರಿಗಳು ದಿನಾ೦ಕ: 13-02-2015 ರಂದು ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ 
ವೇದ್ಯವಾಗಿರುವದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಶಿಫಾರಸ್ಸಿನನ್ವಯ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಂಘದ ನೋಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು 
ಹೊರಡಿಸಿದೆ. 


೩೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ಆದೇಶ 
ಕ್ರಸಂ. ಡಿಆರ್‌ಡಿ/ಸಮಾಪನೆ/ರದ್ಧತಿ/ಸಿಆರ್‌-78/2014-2015 ದಿನಾಂಕ: 31-03-2015. 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಓ/39/ಸಿಎಲ್‌ಎಂ/2010, 
ಬೆ೦ಗಳೂರು, ದಿನಾಂಕ: 17-02-2011 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ 
ಆದ ನಾನು ಸಮಾಪನೆಯಲ್ಲಿರುವ ಅಶೋಕ ಸಿದ್ಧಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಮೊಳಕಾಲ್ಮೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ, 
ಈ ಸಂಘದ ಸಂಖ್ಯೆ: ಸನಿ-30/1/ಆರ್‌ಜಿಎನ್‌/34969/2004-05, ದಿನಾ೦ಕ: 28-09-2004ನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದು ಪಡಿಸಿರುತ್ತೇನೆ. 
ಈ ದಿನದಿಂದ ಸಂಘವು ಆಸ್ತಿತ್ರವನ್ನು ಕಳೆದು ಕೊಂಡಿರುತ್ತದೆ. ಸಮಾಪನಾಧಿಕಾರಿಗಳು ಸಂಘದ ಎಲ್ಲಾ ದಾಖಲೆಗಳನ್ನು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರಿಗೆ ಒಪ್ಪಿಸಲು ಸೂಚಿಸಿದೆ. 


ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾ೦ಕ: 31-03-2015 ರಂದು ನೀಡಿರುತ್ತೇನೆ. 


೧.೧. 571 ಸಹಕಾರ ಸಂಘಗಳ ಉಪ ನಿಬಂಧಕರು, 
50-10 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 
ವಿಷಯ : ಸಮಾಪನೆಯಲ್ಲಿರುವ ಉಣ್ಣೆ ಕೈಮಗ್ಗ ಉತ್ಪಾದಕರ ನೇಕಾರರ ಮತ್ತು ಮಾರಾಟ ಸಹಕಾರ 
ಸಂಘ ನಿ. ನರೇನಹಾಳ್‌, ಚಿತ್ರದುರ್ಗ ತಾಲ್ಲೂಕು ಇದರ ನೋಂದಣಿ ರದ್ಧತಿ ಮಾಡುವ 
ಬಗ್ಗೆ. 
(ಸ 
ಉಲ್ಲೇಖ : 1... ಈ ಕಛೇರಿ ಸಮಾಪನಾ ಆದೇಶ ಸಂಖ್ಯೆ/ಡಿಆರ್‌ಡಿ/ಸಮಾಪನೆ/ಸಿಆರ್‌/34/2014-15, 


ದಿನಾಂಕ: 26-06-2014. 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ 
ಇವರ ಪತ್ರ ಸಂಖ್ಯೆಸನಿ/30/ಸಮಾಪನೆ/ಸಿಆರ್‌/2014-15, ದಿನಾ೦ಕ: 29-04-2015. 

ಪ್ರಸ್ತಾವನೆ:- 

ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ಸಮಾಪನೆಯಲ್ಲಿರುವ ಉಣ್ಣೆ ಕೈಮಗ್ಗ ಉತ್ಪಾದನಾ ನೇಕಾರರ ಮತ್ತು ಮಾರಾಟದ 
ಸಹಕಾರ ಸಂಘ ನ್ನಿ ನರೇನಹಾಳ್‌, ಚಿತ್ರದುರ್ಗ ತಾಲ್ಲೂಕು ಇದರ ನೋಂದಣಿ ಸಂಖ್ಯೆ ಎಆರ್‌ಸಿ-30/716/ಆರ್‌ಜಿಎನ್‌/24169/1997-98, 
ದಿನಾಂಕ: 07-01-1998 ರಂದು ನೋಂದಣಿಯಾಗಿದ್ದು, ಸಂಘವು ಅನೇಕ ವರ್ಷಗಳಿಂದ ಯಾವುದೇ ಕಾರ್ಯ ಚಟುವಟಕೆಗಳನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿದ್ದು, ಉಲ್ಲೇಖ (1) ರ ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಸ೦ಘಗಳ ನಿರೀಕ್ಷಕರು, ಚಿತ್ರದುರ್ಗ ತಾಲ್ಲೂಕು ಇವರನ್ನು 
ಸಂಘದ ಸಮಾಪನಾಧಿಕಾರಯನ್ನಾಗಿ ನೇಮಕ ಮಾಡಿದ್ದು. ಸಮಾಪನಾಧಿಕಾರಿಗಳು ಸ೦ಘದ ಸದಸ್ಯರುಗಳಿಗೆ ಸಂಘದ ಪುನಶ್ಚೇತನದ ಬಗ್ಗೆ ಒಲವು 
ಇಲ್ಲದಿರುವುದನ್ನು ಮನಗ೦ಡು ದಿನಾ೦ಕ: 10-04-2015 ರಂದು ನಡೆಸಿರುವ ಸಮಾಪನಾಧಿಕಾರಿಗಳ ನಡವಳಿಕೆ ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ 
ವರ್ಗಾಯಿಸಿ ತೀರಿಸತಕ್ಕ ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮಾಡಿ ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು ಶೂನ್ಯ ಗೊಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು 
ಯಥಾ ಸ್ಥಿತಿಯಲ್ಲಿ ಮುಂದುವರೆಸಿದಲ್ಲಿ ಸಂಘದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ 
ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಪರಿಶೀಲಿಸಿ ಉಲ್ಲೇಖ (2) ರ ಪತ್ರದಲ್ಲಿ ಸದರಿ ಸಂಘದ ನೋಂದಣಿಯನ್ನು ರದ್ದು ಪಡಿಸಲು ಶಿಫಾರಸ್ಸು 
ಮಾಡಿರುವುದನ್ನು ಪರಿಶೀಲಿಸಿದೆ. ಸಮಾಪನಾಧಿಕಾರಿಗಳು ದಿನಾ೦ಕ: 10-04-2015 ರಂದು. ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ 
ವೇದ್ಯವಾಗಿರುವದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಶಿಫಾರಸ್ಸಿನನ್ವಯ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಂಘದ ನೋಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು 
ಹೊರಡಿಸಿದೆ. 

ಆದೇಶ 
ಕ್ರಸಂ. ಡಿಆರ್‌ಡಿ/ಸಮಾಪನೆ/ರದ್ಧತಿ/ಸಿಆರ್‌-34/2015-16 ದಿನಾಂಕ: 30-04-2015. 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ/139/ಸಿಎಲ್‌ಎಂ/2010, 
ಬೆ೦ಗಳೂರು, ದಿನಾ೦ಕ: 17-02-2011 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ 
ಆದ ನಾನು ಸಮಾಪನೆಯಲ್ಲಿರುವ ಉಣ್ಣೆ ಕೈಮಗ್ಗ ಉತ್ಪಾದನಾ ನೇಕಾರರ ಮತ್ತು ಮಾರಾಟದ ಸಹಕಾರ ಸಂಘ ನಿ., ನರೇನಹಾಳ್‌, ಚಿತ್ರದುರ್ಗ ತಾಲ್ಲೂಕು, 
ಚಿತ್ರದುರ್ಗ ಜಿಲ್ಲೆ, ಈ ಸಂಘದ ಸಂಖ್ಯೆ: ಎಆರ್‌ಸಿ-30/716/ಆರ್‌ಜಿಎನ್‌/24169/1997-98, ದಿನಾ೦ಕ: 07-01-1998 ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದು ಪಡಿಸಿರುತ್ತೇನೆ. ಈ ದಿನದಿಂದ ಸಂಘವು ಆಸ್ತಿತವನ್ನು ಕಳೆದು ಕೊಂಡಿರುತ್ತದೆ. ಸಮಾಪನಾಧಿಕಾರಿಗಳು ಸಂಘದ ಎಲ್ಲಾ ದಾಖಲೆಗಳನ್ನು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರಿಗೆ ಒಪ್ಪಿಸಲು ಸೂಚಿಸಿದೆ. 


ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾ೦ಕ: 30-04-2015 ರಂದು ನೀಡಿರುತ್ತೇನೆ. 
೧.೧. 572 ಸಹಕಾರ ಸಂಘಗಳ ಉಪ ನಿಬಂಧಕರು, 
50-10 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಭಾಗ ೩ ಕರ್ನಾಟಕ ರಾಜ್ಲಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೫೧ 


ಸ್ರ 





01೧೯೦1೦೧೫17೯ ೦೯ ೯೦೦11೦111೦5 ಗ11೧ 57/61151105, 8೯110/1೧ಟ-1 
0೦೦೧೨10761 71109 176067 11೧10619 101 1160511181 '!/೦(೮೦[5 




















































































































ಸಂ:ಆಸಾಂನಿ/ಎಸ್‌.ಐ.ಪಿ/ಬೆಕಂಸೂ/19/2015 110೧11 : ೧೦0/ಟ೬೩೧/ 2015 
51816 : (2178183 5856 : 1987-88:100 08(6:02-05-2015 
: ಕೆ .ಕ1ೆ. $18181; |8| | || 
೦/೦೮॥/5ಟ॥-೦/೦೬ಏ ಸ ಡೆ ಚ ತ ತೆ ನೆ ಗ ತ ಶ್ವ ತ ಕೆ 
ಛ ಶೆ ಸೆ ದಿ ಶ್ರ ಷೆ ಹ ಈೈ ತ್ಷ ಯ [ತೆ 
1 2 3 ಕ್ರ 6 8 9 10 11 12 
೯೦೦೧: 
೮6/68/5 & ೮೦/6೩ ೧೦೮೬೦೭ 963 925 | 1101 812 959 967 912 |! 1047 | 806 1115 |, 973 
೧1565 & ೧೮1೦೦ ೧೦೮೬೦0 722 872 | 842 913 784 | 817 | 851 827 |, 862 802 806 
೦॥1& "ಜಂ 468 411 458 403 421 440 401 499 441 409 433 
[/68! ೯19೧ & ೯005 941 1114 | 1155 | 1020 | 1185 | 1066 | 981 1078 | 728 1213 | 1124 
1/1 & 1/1 ೧೦೮೬೦0೭5 757 708 775 879 764 784 759 797 684 776 766 
0೦/61776015 & 501065 630 784 | 1042 |. 945 623 | 668 | 922 | 863 | 741 793 800 
'/009180105 & 7/19 745 900 ; 1057 | 950 636 | 828 | 977 | 977 | 844 602 | 1254 
೦॥7/ 7006 626 948 | 899 924 722 | 643 | 783 | 759 | 825 666 652 
೯೦೦೧ ೧87೦೧ ॥1೧೯57 793 865 | 965 854 801 803 | 847 | 926 | 769 886 866 
೧೩೧, 5008/, 7008000 & 1೧100815 871 1094 | 980 954 766 | 1051 | 805 | 864 618 853 1030 
೬೦ & 110೧1 685 628 | 709 804 756 | 804 | 740 | 766 | 606 975 533 
(1005170 100 100 | 100 100 100 | 100 | 100 | 100 | 100 100 100 
01017170, 8606170 & 7೦೦0೦೩ 367 575 | 511 519 404 | 466 | 646 | 749 | 363 730 235 
11150೦61187600ಟ5: 
೦6108! ೦೩ 844 966 | 741 550 433 | 421 754 | 743 | 465 543 378 
೮೦೫೩0೦೧, 13601681100 & ಗಿ77೬5617601 900 793 | 13241 547 1004 | 1148 |, 924 | 641 1162 | 1585 | 1114 
7೩75001 & ೮೦೧773೧1080 844 831 768 788 868 790 818 | 1114 |, 920 777 749 
76/5081 ೦೩/6 & 6116015 444, 562 | 664 625 734 | 531 544 | 553 | 547 548 520 
೦7೮ 662 573 | 713 907 508 | 512 | 552 | 750 | 423 706 470 
11150618605 ೦/೦೮ 17667 688 697 805 676 705 662 685 ! 688 682 769 609 
೯6116೯ 6/1. 111೧೯7 658 708 775 720 649 665 718 771 644 769 596 
ಕಛ (44111/3 7.39 | 9.19 | 8.27 | -. | 826 | 8.56 | 9.25 | 7.92 | 931 | - ಕ 








ಜಂಟಿ ನಿರ್ದೇಶಕರು 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ 
ಕರ್ನಾಟಕ ಸರ್ಕಾರ, ಬೆಂಗಳೂರು. 


೩೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





€ಆ0%61717601 ೦1 17618 
1/1151/)/ ೦1 ೩0೦ಟ! 


ಓ೩0೦/ ಔಟ/೦೩ಟ 
"016/677001'5011/7718-171004 


110. 112/1 (710 /2014 ೦೧! ೧೩೭66: 7'' ೩೧೧1, 2015 
೮೦೫511೯೧ ೧೧1೦5 ॥॥1067 1101/1೧56೧5 ೧೯೦೧ 11100575141. ೦೧ ೯೧೨5 (೧4೦೫ : 20012100) 


110೧10 : ೧೦01೬೩೧/, 2015 







































































1086 /111 
೦/೦ಟ॥/50ಏ-010ಟ0/00೧06 551.ಗ0೦/ಿ/! | 8611001 ಟ೧ಟ ೧ಗಸಿ೧೪/ಗಿ೧ ೯೧೦೧೧ 111/50 

೯೦೦೧ : 

(೩) ೮/6೩ & ೧ಿ/೦೮೬೦೭ 282 293 268 268 290 
(0) ೧1506 ೩೧೮ & ೧೦೮೬೦೧೬ 300 287 291 271 262 
(0) ೦15 & "ಜಂ 233 261 198 286 214 
(6) 16%, 718೧ & ₹009 370 340 349 315 336 
(6) 1/1 & ಗಿ೦೮೬೦15 314 273 252 266 290 
(1) ೮೦೧೦1779೧15 & 501005 252 302 290 276 311 
(0) 6091801605 & ೯9 356 294 324 318 297 
(೧) ೦॥7/ 7ಂ೦6 273 299 274 277 276 
೯೦೦೦ ೧೧೦೧ 293 295 276 283 287 
೧೩೧, 50೩/1, 7008000 & 1೧10708705 264 272 295 237 283 
೬6! & 10! 215 186 210 357 209 
1045170 1766 247 234 372 102 285 
01007170, 8666176 & ೦೦೧೪೦೩ 170 160 173 199 176 
!/1506186005 

(೩) [160108 ೦೩/6 205 255 217 227 192 
(0) 6೬೦8100, ೧೮೦/೦೩೦೧ ೩೧೮ ಗಿ/70501761 168 182 184 334 145 
(0) 7೩75001 ೩೧೮ 0೦೦777೬710800 317 337 323 322 261 
(6) 70/5008 ೮೩/6 & 116019 226 264 255 246 237 
(6) ೦॥೧೦9 229 231 238 215 288 
[15061876005 ೦/೦0 227 262 244, 274 217 
6೯611೯೯ 0/1. 111೧೯7 261 260 273 261 259 


























£೦೦॥೦1/1೦ ೦೯೯1೦೯೧ 


೧.೧. 534 ಜಂಟಿ ನಿರ್ದೇಶಕರು 
5005 ಆರ್ಥಿಕ ಮತ್ತು ಸಾಂಖ್ಯಕ ನಿರ್ದೇಶನಾಲಯ 
ಕರ್ನಾಟಕ ಸರ್ಕಾರ, ಬೆಂಗಳೂರು. 


ಭಾಗ ೩ 


ಕರ್ನಾಟಕ ರಾ 


ಷ್‌ 
ಜೃಪತ್ರ, 


ಗುರುವಾರ, ಜುಲೈ ೯, ೨೦೧೫ 


೩೧೫೩ 





01೧೯೦1೦೧17೯ ೦೯ ೯೦೦11೦111೦5 ಗ11೧ 57/61151105, 8೯110/1೧ಟ-1 
0೦೦೧೨510761 71109 17607 111೧706195 101 |16051/18! '!/೦(೮೦/5 


110.055:51೧:೧1//: 16:2015 
5819 : (21೧2183 


8೩56 : 1987-88-100 


1101111 : ೦೩: 112/00 2015 
70816: 16-05-2015 














































































































1 31! ್ಟ[[ ಟ ಉಘಟಬಟ್ಟ ಲಿ ್ಛ 
೦/೦೮॥/5ಟ॥-೦/೦೬ಏ ಷೆ ಸ್ಟ ಚ ತ ತೆ ನೆ ಗ ತ್ತೆ ಶ್ರ ತ ಕ 
0 ಶಿ ಸೆ ಣಿ ತ್ರ ಪ ವ ಈ ತ್ಷ ಯ ವ 
1 2 3 ಕ್ರ 6 8 9 10 11 12 
೯೦೦೧: 
06/6819 & ೮೦/೦೩/6 ೧7/೦೮೬೦ 969 925 | 1081 812 953 | 958 | 908 | 1057 | 806 | 1117 | 977 
೧1565 & ೧7೮1೦೦ ೧೦೮೬೦0 729 906 | 872 939 804 | 830 | 870 | 842 | 869 808 824 
೦1 & ೯ಜಂ 468 416 450 403 425 4.42 404 497 4,4,1 412 432 
[/68! ೯19೧ & ೯005 941 1114 | 1180 | 1020 | 1202 | 1074 |, 982 | 1081 729 1213 | 1124 
!/1॥ & [1 ೧೦೮೬೦15 757 708 775 879 764 797 759 797 684 776 770 
0೦/॥61776015 & 501065 636 785 | 1066 ( 956 634 | 685 | 950 | 860 | 737 792 802 
'/009180105 & 7119 738 890 |; 1009 | 928 629 | 858 | 956 | 944 | 839 615 (/ 1234 
೦॥76/ 7006 626 955 | 903 920 712 | 643 | 777 | 744 | 843 657 660 
೯೦೦೧ 987೦೧8 ॥1೧57 795 869 | 960 854 801 807 | 847 | 928 | 773 887 868 
೧೩೧, 500೩1, 7008000 & 1೧10608705 871 1094 | 1044 950 777 | 1047 | 811 864 618 853 1037 
೬6! & 10! 685 628 | 731 804 777 | 804 | 748 | 766 | 606 975 535 
(1005170 100 100 | 100 100 100 | 100 | 100 | 100 | 100 100 100 
01017170, 8606170 & 7೦೦00೩ 367 575 | 509 519 404 | 462 | 647 | 749 | 365 730 235 
1115061187600ಟ5: 
0610೩! ೦೩/6 876 966 | 741 550 430 | 421 758 | 743 | 465 557 378 
೮೦೫೩0೦೧, 13601681100 & ಗಿ77೬5017601 900 793 | 13239 547 1004 | 1148 | 942 641 1162 | 1585 | 1114 
7೩೧5001 & ೮೦717010800 844 831 770 788 868 792 818 | 1114 | 920 777 763 
೧6/5008 ೦೩/6 & 6116015 4,4,4, 563 | 658 625 739 | 518 | 548 | 555 | 547 550 525 
೦॥7೮/ 662 573 | 713 920 508 | 514 | 553 | 750 | 423 706 470 
11150611870005 ೦/೦ಟ೫) 1೧7607 694 698 803 680 706 660 691 689 682 771 612 
6೯11೯೯ 6/1. 111೧೯7 660 709 776 721 651 667 720 772 646 770 598 
10 000೧೪001 10 8856 1960 1/11೬1100/ 0)/ 
ರಗ 7.39 9.19 | 8.27 ಆ 8.26 | 8.56 | 9.25 | 7.92 | 9.31 ೬ ಇ 











ಜಂಟಿ ನಿರ್ದೇಶಕರು 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ 
ಕರ್ನಾಟಕ ಸರ್ಕಾರ, ಬೆಂಗಳೂರು. 





೩೧೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


ಭಾಗ ೩ 





ಆ0೦೪61717601 ೦1 1761೩ 
1/1151/)/ ೦1 ೩0೦ಟ! 


ಓ೩0೦/ ಔಟ/೦೩ಟ 
"0161677001'5011/7718-171004 


11೦. 112/1 (710 /2014 ೦7। 0೩166: 6" 12, 2015 


೦೦೧೨770! 71100 17007 11117೯0015 101 176ಟ51/18 '!/೦ಓ೦17೨ (೧896 : 2001100) 


110717 : 118/0೧, 2015 




























































































೦/೦೮॥/50ಏ-0/0ಟ0/00೧06 551.ಗ0೦/ಿ/! | 861101 ಟಣಟ ... ೯೧೦೧೧ 111/50 
೯೦೦೧ : 
(೩) ೮/6೩ & ಗಿ/೦೮೬೦೭ 269 296 265 263 291 
(0) ೧1506 ೩೧೮ & ೧೦೮೬೦೧೬ 303 299 303 274 277 
(೦0 ೦16 & ಗ೧%9 224 255 197 287 216 
(6) 16%, 719೧ & ₹005 373 332 371 316 341 
(6) 1/1 & ೧೦೮೬೦05 314 273 252 266 286 
(1) ೮೦೧೦1779೧15 & 501005 249 298 293 278 312 
(0) 1506180165 & ೯/೬॥೨ 322 272 316 319 296 
(೧) ೦॥7/ 7ಂ೦6 272 300 273 277 287 
೯೦೦೧0 9೧೫000೧ 286 292 277 282 291 
೧೩೧, 50೩/1, 7008000 & 1೧10608705 263 272 297 239 324 
೯೬6! & 0/1! 215 186 210 352 210 
1045170 1766 247 234 372 102 285 
01007170, 8666176 & 7೦೦೧೫೦೩ 169 160 172 199 176 
[1506186005 
(೩) [160108 ೦೩/6 207 255 220 227 198 
(0) 6೬08100, ೧೮೦/೦೩೦೧ ೩೧೮ ಗಿ/7ಟ501761 168 182 186 334 146 
(0) 7೩೧75001 ೩೧೮ ೦೦771710800 318 339 332 322 263 
(6) 7/508/ ೮೩/6 & 110015 228 246 255 247 242 
(೧ ೦7೦೧ 229 227 238 215 296 
[15061876005 ಆ/0೦0 228 259 247 274 220 
6೯11೯೯01. 111೧೯7 257 258 274 260 262 
.೧. ೦ಗ/11 11 
£0೮೦1೦॥1/1೦ ೦೯೯1೦೯್ಶ೧ 
೧.೧.೮552 ಜಂಟಿ ನಿರ್ದೇಶಕರು 
5005 ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ 


ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಂಠ 35 ಭೂದಾಸೇ(1) 2014. ಬೆ೦ಗಳೂರು, ದಿನಾಂಕ: 05-05-2015 
ವಿಷಯ : ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ 


ಕರ್ನಾಟಕ ಸರ್ಕಾರ, ಬೆಂಗಳೂರು. 


ಇಲಾಖೆಯ 


ಭೂದಾಖಲೆಗಳ ಜಂಟಿ ನಿರ್ದೇಶಕರು ವೃಂದದ ಜ್ಯೇಷ್ಠತಾ ಪಟ್ಟಿಯನ್ನು ದಿನಾಂಕ: 


01-01-2014 ರಲ್ಲಿದ್ದಂತೆ ಪ್ರಕಟಿಸುವ ಬಗ್ಗೆ. 


ಉಲ್ಲೇಖ : 1 ಸಮಸಂಖ್ಯೆಯ ದಿನಾಂಕ: 09-12-2014 ರ ಅಧಿಸೂಚನೆ. 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೫೫ 





ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭೂದಾಖಲೆಗಳ ಜಂಟಿ ನಿರ್ದೇಶಕರು ವೃಂದದ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ದಿ: 01-01-2014 
ರಲ್ಲಿದ್ದಂತೆ ದಿನಾ೦ಕ: 09-12-2014ರ ಸಮಸಂಖ್ಯೆಯ ಅಧಿಸೂಚನೆಯಲ್ಲಿ ಪ್ರಕಟಿಸಿ, ಸದರಿ ಜ್ಯೇಷ್ಠತಾ ಪಟ್ಟಿಯ ಪ್ರಕಟಣೆಯಿಂದ ತೊಂದರೆಗೊಳಗಾಗುವ 
ಅಥವಾ ಪಟ್ಟಿಯಲ್ಲಿನ ನ್ಯೂನ್ಯತೆಗಳ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಸದರಿ ಅಧಿಸೂಚನೆ ಹೊರಡಿಸಿದ ದಿನಾಂಕದಿ೦ದ 30 ದಿನಗಳೊಳಗಾಗಿ ಪ್ರಧಾನ 
ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಬಹುಮಹಡಿಗಳ ಕಟ್ಟಡ, ಬೆ೦ಗಳೂರು ಇವರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. 


ಈ ದಿಸೆಯಲ್ಲಿ ನಿಗದಿತ ಅವಧಿಯ ಒಳಗಡೆ ಯಾವುದೇ ಅಹವಾಲುಗಳು ಸ್ವೀಕೃತವಾಗಿರುವುದಿಲ್ಲವಾದರಿ೦ದ, ಭೂಮಾಪನ ಕಂದಾಯ ವ್ಯವಸ್ಥೆ 
ಮತ್ತು ಭೂದಾಖಲೆಗಳ ಇಲಾಖೆಯ ಭೂದಾಖಲೆಗಳ ಜಂಟಿ ನಿರ್ದೇಶಕರು ವೃಂದದ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನು ದಿನಾಂಕ: 01-01-2014 ರಲ್ಲಿದ್ದಂತೆ 
ಅನುಬಂಧದಲ್ಲಿ ಪ್ರಕಟಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ನಿರಂಜನ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು. 
ಕಂದಾಯ ಇಲಾಖೆ(ಛಭೂಮಾಪನ) 


ಅನುಬಂಧ 


ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯ ಭೂದಾಖಲೆಗಳ ಜಂಟಿ ನಿರ್ದೇಶಕರು ವೃಂದದ ಅಂತಿಮ ಜ್ಯೇಷ್ಠತಾ ಪಟ್ಟಿಯ ಪ್ರಸ್ತಾವನೆ 
ದಿ: 1-1-2014 ರಲ್ಲಿದ್ದಂತೆ 












































ಭೂ.ಜಂ.ನಿ. 
ಅಧಿಕಾರಿಯ ಹೆಸರು ಹುದೆಗೆ ಬಡ್ಡಿ 
ಕ್ರಸಂ ಜನ್ನ ದಿನಾಂಕ ಸೇವೆಗೆ ಸೇರಿದ ದಿನಾಂಕ ಹ ತೆ ಷರಾ 
ಈ ಶ್ರೀಯುತರಾದ | ಲ ಹೊಂದಿದ " 
ದಿನಾಂಕ 
| ಎಂ.ಶಿವಮಾದಯ್ಯ 05-08-1954 21-01-1980 18-06-1992 ಸರ್ಕಾರದ ಅಧಿಸೂಚನೆ 
ಸಂಖ್ಯೆಕಂಇ 01 ಭೂದಾಸೇ(1) 
2014, ದಿ:06-06-2014 
ರನ್ವಯ ದಿ:30-08-2014 
ರಂದು ವಯೋನಿವೃತ್ತಿ 
ಹೊಂದಿರುತ್ತಾರೆ. 
2 ಕೃಷ್ಣಮೂರ್ತಿ 09-03-1956 14-09-1084 06-09-2006 
ಗೋಪಾಲ್‌ 
3 ಸೈಯದ್‌ ಇಲಿಯಾಸ್‌ 26-11-1955 28-09-1984 06-09-2006 
ಅಹದ್‌ 
ಲ್ರ 
4 ಪಿ.ಬಸವರಾಜು 04-08-1956 27-09-1984 20-02-2009 
5 ವಿ.ಪ್ರಸನ್ನಕುಮಾರ್‌ 27-05-1955 03-02-1986 05-04-2012 
೧.೧. 554 ಕೆ.ನಿರಂಜನ ಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು. 
ಕಂದಾಯ ಇಲಾಖೆ(ಛಭೂಮಾಪನ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ತಿದ್ದುಪಡಿ ಆದೇಶ 
ಸಂಖ್ಯೆಲೋಇ:66:ಸೇಸಕಿ:15 ಬೆಂಗಳೂರು ದಿನಾಂಕ: 08-04-2015 


ಸರ್ಕಾರದ ಕ್ರಮಾಂಕ ಲೋಇ:98:ಸೇಸಕಿ:08ದಿನಾ೦ಕ: 15-11-2008ರ ಅಧಿಸೂಚನೆ ಜೊತೆ ಪ್ರಚುರಪಡಿಸಿರುವ ಲೋಕೋಪಯೋಗಿ ಮತ್ತು 
ಜಲ ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಠತಾ ಪಟ್ಟಯಲ್ಲಿ ಶ್ರೀ ಕಿರಣ ಎಸ್‌. ಸಹಾಯಕ ಇಂಜಿನಿಯರ್‌ ಇವರ 
320ರ ಬದಲಾಗಿ 3176 & ಎಂದು ಈ ಕೆಳಕಂಡಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 














೧೩೧1೧0 ೧1೦೫1೦೬5 [18176 ೦1! | 50/57 70೩16 ೦1 70೩16 ೦1 5೧॥೧)/ 0೩16 ೦1 ೧೦01೩ 
[10 ೯.೦೧೦ 5೧017061 511೧ 1710 ೨೮೫1೦೮ 00೦17177071! 10 ೦77೩6 
10. 1೧6 ೦೩೮೮ 
1 2 3 ಈ ಕ್ರ 6 7 8 
3176-4 ((೧/%॥. 5 29 ಓು-1967 | 14-0೬೧-1990 07-8೧-1993 064/00 
10-80-1992” 





























೩೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





*. (6 50೧21 ಏಂ ೦೧111೮೮ 10 ೦೦೮೧1 ೧15 ೨೦೧1೦110/ 107 17೮ ೧೦0೦೧೩1 6816, ೦೧// 101 17 1೦5೮ ೦1 ೦೦೧೨166181100 108 
01077011007 10 076 ೦5! ೦1 ಓಿ೨೨1೨॥೩೧1 5೦0೪1 5೧017661 (೧1/15100-1). 
೧.೧, 555 
50-50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಎನ್‌.ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
ಲೋಕೋಪಯೋಗಿ, ಬ೦ದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ(ಸೇವೆಗಳು-ಬಿ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಲೋಇ:325:ಸೇಸಕಿ:14 ಬೆಂಗಳೂರು ದಿನಾಂಕ: 04-05-2015 


ಲೋಕೋಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಠತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ:ರೋಇ:98:ಸೇಸಕಿ:08 ದಿನಾಂಕ: 15-11-2010ರಲ್ಲಿ ದಿನಾಂಕ: 01-01-1980 ರಿಂದ 31-12-2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22-11-2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆ೦ಗಳೂರು ಇವರು ದಿನಾಂಕ: 11-11-2014ರ ಪತ್ರದಲ್ಲಿ ಶ್ರೀ 
ಗಬ್ಬೂರ, ಸಹಾಯಕ ಇಂಜಿನಿಯರ್‌ ಇವರು ದಿನಾಂಕ: 01-04-1992ರಲ್ಲಿ ದಿನಗೂಲಿ ಮೇಲೆ ಸೇವೆಗೆ ಸೇರಿದ್ದು 10 ವರ್ಷಗಳ ಸೇವೆ ಪೂರೈಸಿದ ನಂತರ 
ಸರ್ಕಾರದ ಆದೇಶ ಸಂಖ್ಯೆ ಲೋಇ.31:ಪಿಡಬ್ಲ್ಯೂಸಿ:2004 ದಿನಾಂಕ; 07-10-2004 ರಲ್ಲಿ ವಿಲೀನಗೊಳಿಸಲಾಗಿರುತ್ತದೆ. ಅದರಂತೆ ಸದರಿಯವರು 
07-10-2004ರಿಂದ.. ಅನ್ವಯವಾಗುವಂತೆ. ಸಹಾಯಕ ಇಂಜಿನಿಯರ್‌ ಹುದ್ದೆಯಲ್ಲಿ ಸಕ್ರಮಾತಿಗೊಳಿಸಿದ್ದು, ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಲೋಇಃ98:ಸೇಸಕಿ:08 ದಿನಾ೦ಕ: 15-11-2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃ೦ದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ 


ಸದರಿಯವರ ಹೆಸರನ್ನು ಸೇರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 


ಪ್ರಭಾಕರ 


ಮುಖ್ಯ ಇಂಜಿನಿಯರ್‌, ಮತ್ತು ಕಟ್ಟಡಗಳು (ದಕ್ಷಿಣ) ಇವರ ಶಿಫಾರಸ್ಸು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಲೋಇ98:ಸೇಸಕಿ:08 ದಿನಾ೦ಕ: 15-11-2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಠತಾ ಪಟ್ಟಯಲ್ಲಿ 
ಶ್ರೀ ಪ್ರಭಾಕರ ಗಬ್ಬೂರ, ಸಹಾಯಕ ಇಂಜಿನಿಯರ್‌ ಇವರ ಹೆಸರನ್ನು ಜೇಷ್ಠತಾ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ ನಿಗದಿಪಡಿಸಲು 


ಸಂಪರ್ಕ 









































ಉದ್ದೇಶಿಸಲಾಗಿದೆ. 
೧೦೬15100 70೩16 ೦1 ೧೮೦೦1೩ 
೧೩೧17 [18176 ೦1 0816 ೦1 0816 ೦1 6೧ 
9 ೯.೦೧೦ ಬ 50/57 | ಕ 3 00೦1೧1170೧1 10 ೦77೩06 
[೦ 7017661 5110 1710 ೨೮೫1೦6 
10. 1೧೮ ೦೩೦/೮ 
1 2 3 4 ಕ್ರ 6 7 8 
3900-%& ೧೧/೦ (ಓ೧ 02-00-1962 | 31-1/೩-2002 01-01-2002 0/೧ 
6೦0880೧ 
ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಗಬಹುದಾದ 


ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆ೦ಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 


೧.೧, 556 
50-50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎನ್‌.ಎನ್‌.ಬಸವರಾಜು 


ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ), 
ಲೋಕೋಪಯೋಗಿ, ಬ೦ದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೫೭ 





ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಕೇಂದ್ರ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ನಂ.32, 2ನೇ ಮಹಡಿ, ಕರ್ನಾಟಕ ರಾಜ್ಯ 
ಸಹಕಾರ ಮಹಾಮಂಡಲದ ಕಟ್ಟಡ, ಡಿ.ದೇವರಾಜ ಅರಸು ರಸ್ತೆ (ರೇಸ್‌ಕೋರ್ಸ್‌ ರಸ್ತೆ, ಬೆಂಗಳೂರು-01. 


ಸಿಇಪಿ ಸಂಖ್ಯೆ: ಎಆರ್‌ಬಿ-ಸಿ(45)ಸಿಇಪಿ/403/2012-13, ದಿನಾಂಕ: 09-06-2015 
ವಿಷಯ: ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಟ್‌ ಬ್ಯಾಂಕ್‌ ನಿ.ಬೆ೦ಗಳೂರು-560055 ಈ ಬ್ಯಾಂಕಿನ ಅಮಲ್ಜಾರಿ ಸಂಖ್ಯೆ:ಎಆರ್‌ಬಿ- 
ಸಿ(45)ಸಿಇಪಿ/403/2012-13ಕ್ಕೆ ಸಂಬಂಧಪಟ್ಟಂತೆ ಮಾರಾಟ ಮಾಡಲಾದ ಸಾಲಗಾರರ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ನಿಯಮ 38(7) ಅನ್ವಯ ಮಾರಾಟ ಸ್ಥಿರೀಕರಣಗೊಳಿಸುವ ಬಗ್ಗೆ. 


ಉಲ್ಲೇಖ: 1. ದಾವ ಸಂಖ್ಯೆ: ಆರ್‌ಸಿಎಸ್‌/ಸಿಆರ್‌ಡಿ/ಕೆಎಂಇ/8/113/2011-12 ದಿನಾ೦ಕ:22-09-2012 

ಅಮಲ್ದಾರಿಸಂಖ್ಯೆ ಎಆರ್‌ಬಿ-ಸಿ(45)ಸಿಇಪಿ/403/2012-13 ದಿನಾಂಕ: 15-11-2012 

ಮಾರಾಟಾಧಿಕಾರಿ, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ಲಿ., ಬೆ೦ಗಳೂರು ಇವರ ವರದಿ ದಿನಾಂಕ: 05-05-2015 
ಈ ಕಾರ್ಯಾಲಯದ ಪತ್ರ ದಿನಾಂಕ: 27-05-2015 


ಆ ಜು ಜು ಓಟ 


ಕಾರ್ಯದರ್ಶಿ, ಕ.ರಾ.ಸ. ಅಪೆಕ್ಟ್‌ ಬ್ಯಾಂಕ್‌ ನಿ. ಚಾಮರಾಜಪೇಟೆ, ಬೆ೦ಗಳೂರು ರವರ ಪತ್ರ ದಿನಾಂಕ: 28-05-2015 


ಶ್ರೀ ಪಿ ವಿಜಯಕುಮಾರ್‌ ನಂ.499, 2ನೇ ಮುಖ್ಯರಸ್ತೆ 14ನೇ ಕ್ರಾಸ್‌, ಶಾಸ್ತ್ರಿನಗರ, ಬೆ೦ಗಳೂರು-560028 ಇವರು ಕರ್ನಾಟಕ ರಾಜ್ಯ ಸಹಕಾರಿ 
ಅಪೆಕ್ಸ್‌ ಬ್ಯಾಂಕ್‌ ನಿ.ಪದ್ಮನಾಭನಗರ ಶಾಖೆ, ಬೆ೦ಗಳೂರು ಇಲ್ಲಿ ಇವರ ಸ್ಥಿರಾಸ್ತಿಯ ಮೇಲೆ ಗೃಹ ಆಡಮಾನ ಸಾಲವಾಗಿ ರೂ. 25,00,000/- (ಇಪ್ಪತ್ತೈದು 
ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ಪಡೆದಿದ್ದು, ಸಾಲದ ಕಂತಿನ ಹಣವನ್ನು ನಿಗದಿತ ಅವಧಿಯೊಳಗೆ ಮರುಪಾವತಿ ಮಾಡದೇ ಸುಸ್ತಿಯಾದ ಕಾರಣ 
ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು ಸಾಲಗಾರರ ಎರುದ್ಧ ಕಲಂ 70 ರ ಅಡಿಯಲ್ಲಿ, ದಾವಾ ಸಂಖ್ಯೆ: ಆರ್‌ಸಿಎಸ್‌/ಸಿಆರ್‌ಡಿ/ಕೆಎಂಇ/8/111/2011-12 ರಂತೆ, 
ದಾವೆ ಹೂಡಿ ದಿನಾಂಕ: 22-09-2012 ರಂದು ಅವಾರ್ಡ್‌ ಪಡೆದು, ಸದರಿ ಅವಾರ್ಡ್‌ ಆದೇಶದನ್ವಯ ದಿನಾ೦ಕ:15-11-2012 ರಂದು ಅಮಲ್ಜಾರಿ ಅರ್ಜಿ 
ಸಂಖ್ಯೆ: ಎಆರ್‌ಬಿ-ಸಿ(45)ಸಿಇಪಿ/403/2012-13ದಾಖಲು ಮಾಡಿರುತ್ತಾರೆ. ಈ ಅಮಲ್ಜಾರಿ ಅರ್ಜಿಯನ್ನು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ 
ನಿ.ಇದರ ಮಾರಾಟಾಧಿಕಾರಿಯವರಿಗೆ ವಿಲೇವಾರಿಗಾಗಿ. ವಹಿಸಲಾಗಿತ್ತು. ಸದರಿ ಮಾರಾಟಾಧಿಕಾರಿಯವರು ಈ ಅಮಲ್ಜಾರಿ ಅರ್ಜಿಯನ್ನು 
ಕಾರ್ಯಗತಗೊಳಿಸಲು ಫಾರಂ ನಂ.2 ನ್ನು ಜಾರಿ ಮಾಡಿದಾಗ್ಯೂ ಸಹ ಸಾಲಗಾರರು ಬ್ಯಾಂಕಿಗೆ ಸಾಲ ಮರುಪಾವತಿ ಮಾಡಲು ವಿಫಲರಾದ ಕಾರಣ ಸಾಲ 
ವಸೂಲಾತಿಗಾಗಿ ಅಡಮಾನ ಮಾಡಿದ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಲು ಫಾರಂ ನಂ. 6ನ್ನು ಜಾರಿ ಮಾಡಲಾಗಿತ್ತು ಆದರೂ ಸಹ ಸಾಲ ವಸೂಲಿಯಾಗದ 
ಕಾರಣ ಅಡಮಾನ ಮಾಡಿರುವ ಆಸ್ತಿಯನ್ನು ಹರಾಜಿಗೆ ತರಲು ಫಾರ೦ ನಂ. 849 ರ ಹರಾಜು ನೋಟೀಸನ್ನು ನಿಯಮಾನುಸಾರ ಜಾರಿ ಮಾಡಿ, ಸದರಿ 
ನೋಟೀಸಿನ ಪ್ರತಿಗಳನ್ನು 30 ದಿನಗಳ ಮುಂಚಿತವಾಗಿ ಯಶವಂತಪುರ ವಿಭಾಗದ ಉಪನೋಂದಣಾಧಿಕಾರಿರವರ ಕಛೇರಿ, ಬೆ೦ಗಳೂರು ಉತ್ತರ ತಾಲ್ಲೂಕು 
ಕಛೇರಿಗಳಲ್ಲಿ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೇಂದ್ರ ವಲಯ ವೃತ್ತ, ಬೆ೦ಗಳೂರು ಈ ಕಾರ್ಯಲಯದಲ್ಲಿ ಪ್ರಕಟಿಸಿ ಮಾರಾಟ 
ದಿನಾಂಕವನ್ನು ಪ್ರಚಾರ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ದಿನಾಂಕ: 22-06-2013 ರ ವಿಜಯವಣಿ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ದಿನಾ೦ಕ: 23-11-2013 
ರಂದು ನಿಗಧಿಪಡಿಸಿದ್ದ ಹರಾಜಿಗೆ ಸೂಕ್ತ ಬಿಡ್ಡುದಾರರು ಭಾಗವಹಿಸದ ಕಾರಣ ಬಹಿರಂಗ ಹರಾಜನ್ನು ಮುಂದೂಡಿರುತ್ತಾರೆ. ನಂತರವು ಸಾಲಗಾರಿಂದ ಸಾಲ 
ವಸೂಲಿಯಾಗದೇ ಇದ್ದ ಕಾರಣ ಸಾಲ ವಸೂಲಾತಿ ದೃಷ್ಟಿಯಿಂದ ಸ್ಥಿರಾಸ್ತಿಯನ್ನು ಪುನಃ ದಿನಾ೦ಕ: 30-11-2013 ರಂದು, ದಿನಾಂಕ:12-03-2014, 
ದಿನಾಂಕ: 19-03-2014, ದಿನಾ೦ಕ; 11-09-2014, ದಿನಾ೦ಕ; 18-09-2014, ದಿನಾ೦ಕ: 05-03-2015 ಗಳಂದು ಹರಾಜು ನಿಗಧಿ ಪಡಿಸಿದರೂ ಸಹ ಈ 
ಹರಾಜುಗಳಲ್ಲಿ ಯಾವ ಬಿಡ್ಡುದಾರರು ಸೂಕ್ತ ದರಕ್ಕೆ ಬಿಡ್ಡುಮಾಡದ ಕಾರಣ ಸದರಿ ಹರಾಜುಗಳನ್ನು ಮುಂದೂಡಿರುವುದಾಗಿ ಮಾರಾಟಾಧಿಕಾರಿಯವರು 
ತಿಳಿಸಿರುತ್ತಾರೆ. ತದ ನಂತರ ಮಾರಾಟಾಧಿಕಾರಿಯವರು ಈ ಸ್ಥಿರಾಸ್ತಿಯನ್ನು ದಿನಾ೦ಕ:12-03-2015 ರ ಗುರುವಾರ ಮಧ್ಯಾಹ್ನ 1-00 ಗಂಟೆಗೆ ಬಹಿರಂಗ 
ಹರಾಜು ಮಾಡಲು ತೀರ್ಮಾನಿಸಿ, ಇದಕ್ಕೆ ಸಂಬಂಧಪಟ್ಟಂತೆ ಫಾರಂ ನಂ. 889 ಹರಾಜು ನೋಟೀಸನ್ನು ಜಾರಿ ಮಾಡಿ, ದಿನಾಂಕ:06-03-205 ರ 
ವಿಜಯಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದು.ನೋಟೀಸ್‌ ಕರಪತ್ರಗಳನ್ನು ಸ್ಥಿರಾಸ್ತಿಯ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಹಂಚಿ, ದಿನಾ೦ಕ:12-03-2015 
ಗುರುವಾರದಂದು ಮಧ್ಯಾಹ್ನ 1-00 ಗಂಟೆಗೆ ಸದರಿ ಬ್ಯಾಂಕಿನ ಪ್ರಧಾನ ಕಛೇರಿಯಲ್ಲಿ ಹರಾಜು ಪ್ರಕ್ರಿಯೆ ಕೈಗೊಂಡಿದ್ದು. ಈ ಹರಾಜಿನಲ್ಲಿ ಬಿಡ್ಡುದಾರರು 
ಸಕ್ರೀಯವಾಗಿ ಭಾಗವಹಿಸಿದ್ದರು. ಅಂತಿಮ ಬಿಡ್ಡುದಾರರಾಗಿ ಶ್ರೀಮತಿ ಅನಿತಾ ಜೈಶ೦ಕರ್‌ ಕೋಂ. ಜೈಶಂಕರ್‌ ನಂ. 149/ಬಿ, 2ನೇ ಮಹಡಿ, 4ನೇ ಬ್ಲಾಕ್‌, 
5ನೇ ಮುಖ್ಯರಸ್ತೆ, ರಾಜಾಜಿನಗರ, ಬೆ೦ಗಳೂರು-10 ರವರು ಹೆಚ್ಚಿನ ಬಿಡ್ಡುದಾರರಾಗಿದ್ದು ರೂ.23.25 ಲಕ್ಷಗಳಿಗೆ ಬಿಡ್ಡು ಮಾಡಿರುತ್ತಾರೆ. ಮಾರುಕಟ್ಟೆ ಬೆಲೆಗೂ 
ಮತ್ತು ಗೈಡ್‌ಲೈನ್‌ ವ್ಯಾಲ್ಯೂಗೂ ಹತ್ತಿರವಿರುವುದರಿ೦ದ ಶ್ರೀಮತಿ ಅನಿತಾ ಜೈಶ೦ಕರ್‌ರವರು ಹೆಚ್ಚಿನ ಬಿಡ್ಡದಾರರಾದ ಪ್ರಯುಕ್ತ ಮಾರಾಟಾಧಿಕಾರಿಯವರು 
ಹರಾಜಿನ ಬಿಡ್ಡನ್ನು ಶ್ರೀಮತಿ ಅನಿತಾ ಜೈಶಂಕರ್‌ರವರ ಹೆಸರಿಗೆ ನಿಲ್ಲಿಸಿರುತ್ತಾರೆ. 


ಈ ಬಹಿರಂಗ ಹರಾಜಿನಲ್ಲಿ ಶ್ರೀಮತಿ ಅನಿತಾ ಜೈಶ೦ಕರ್‌ರವರು ರೂ.23,25,000/- ಗಳಿಗೆ ಬಿಡ್‌ ಮಾಡಿದ್ದು, ಇದು ಅತಿ ಹೆಚ್ಚಿನ ಬಿಡ್ಡಾಗಿದ್ದು. 
ಬಿಡ್ಡುದಾರರು ಹರಾಜು ದಿನವೇ ಬಿಡ್‌ ಮೊತ್ತದಲ್ಲಿಶೇ.15 ರ ರೂ. 3,.48,750/- ಗಳ ಮೊತ್ತವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
ನಿಯಾಮನುಸಾರ ಡಿಕ್ರಿದಾರ ಬ್ಯಾಂಕಿಗೆ ಪಾವತಿಸಿರುವುದಾಗಿ ತಿಳಿಸಿರುತ್ತಾರೆ ಹಾಗೂಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಾಮವಳಿಗಳ 
ಪ್ರಕಾರ ಸಾಲಗಾರರು ಅವರ ಸ್ಥಿರಾಸ್ತಿಯನ್ನು ಹರಾಜಾದ 30 ದಿನಗಳ ಒಳಗಾಗಿ ಬ್ಯಾಂಕಿಗೆ ಬರಬೇಕಾದ ಒಟ್ಟು ಮೊತ್ತವನ್ನು ಪಾವತಿಸಿ, ಆಸ್ತಿಯನ್ನು 
ಸಾಲಗಾರನೇ ಉಳಿಸಿಕೊಳ್ಳವ ಅವಕಾಶವನ್ನು ನೀಡಿ, ದಿನಾಂಕ: 12-03-2015 ರಂದು ಸಾಲಗಾರರಾದ ಶ್ರೀ ಪಿ ವಿಜಯಕುಮಾರ್‌ ಹಾಗೂ 
ಜಾಮೀನುದಾರರವರಿಗೆ ಆಸ್ತಿ ಹರಾಜಾದ ಬಗ್ಗೆ ಪತ್ರದ ಮುಖೇನ ತಿಳಿಸಿದ್ದು ಹಾಗೂ ಆಸ್ತಿಯು ಹರಾಜಾಗಿರುವ ಬಗ್ಗೆ ದಿನಾ೦ಕ:15-03-2015 ರಂದು 
ವಿಜಯ ಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಿಸಿರುವುದಾಗಿ ತಿಳಿಸಿರುತ್ತಾರೆ. ಅಲ್ಲದೇ ಸದರಿ ಆಸ್ತಿಯ ಗೋಡೆಯ ಮೇಲೆ ಪ್ರತಿಯನ್ನು ಚುಟುಕಾಯಿಸಿ 
ಫೋಟೋ ತೆಗೆಯಲಾಗಿರುವುದಾಗಿ ತಿಳಿಸಿರುತ್ತಾರೆ. ಆದಾಗ್ಯೂ ಸಹ ಸಾಲಗಾರರಿಂದ ಯಾವುದೇ ಪತಿಕ್ರಿಯೆ, ಆಕ್ಷೇಪಣೆ ಬಂದಿರುವುದಿಲ್ಲ ಹಾಗೂ 30 
ದಿನಗಳ ಕಾಲಾವಕಾಶ ಮುಗಿದಿರುವುದರಿಂದ, ಶ್ರೀವಿಜಯಕುಮಾರ್‌ ಪಿ ರವರ ಆಸ್ತಿಯನ್ನು ಬಿಡ್ಡು ಮಾಡಿ ಯಶಸ್ವಿ ಬಿಡ್ಡುದಾರರಾದ ಶ್ರೀಮತಿ ಅನಿತಾ 
ಜೈಶಂಕರ್‌ರವರು ಬಿಡ್ಡು ಮಾಡಿದ ಮೊತ್ತದಲ್ಲಿ ಬಾಕಿ ಇದ್ದ ಶೇ. 85 ರಷ್ಟು ಮೊತ್ತ ರೂ. 19,76,250/- ಮತ್ತು ಸ್ಟಾಂಪ್‌ ಶುಲ್ಕ ಹಾಗೂ ನೊಂದಣಿ 


ಶುಲ್ಕವನ್ನು ರೂ. 1.54 ಲಕ್ಷಗಳನ್ನು ದಿನಾಂಕ: 28-04-2015ರಂದು ಪಾವತಿಸಿದ್ದು, ದಿನಾಂಕ: 12-03-2015 ರಂದು ನಡೆಸಿದ ಸ್ಥಿರಾಸ್ತಿಯ ಸಾರ್ವಜನಿಕ 


೩೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ಹರಾಜನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಮಗಳನ್ವಯ ಶ್ರೀಮತಿ ಅನಿತಾ ಜೈಶ೦ಕರ್‌ ಕೋಂ. ಜೈಶಂಕರ್‌ ನಂ. 149/ಬಿ, 2ನೇ 
ಮಹಡಿ, 4ನೇ ಬ್ಲಾಕ್‌, 5ನೇ ಮುಖ್ಯರಸ್ತೆ, ರಾಜಾಜಿನಗರ, ಬೆ೦ಗಳೂರು-10 ರವರಿಗೆ ಮಾರಾಟ ಮಾಡಿರುವ ಆಸ್ತಿಯ ಹರಾಜನ್ನು ಸ್ಥೀರೀಕರಣ 
ಮಾಡಿಕೊಡಬೇಕೆಂದು ಉಲ್ಲೆಖ (3) ರಂತೆ ಈ ಕಛೇರಿಗೆ ವರದಿ ಸಲ್ಲಿಸಿರುತ್ತಾರೆ. 


ಈ ಕಾರ್ಯಾಲಯದ ಉಲ್ಲೇಖ (4) ರ ಪತ್ರದಲ್ಲಿ ಕೋರಿದ ಹೆಚ್ಚಿನ ಮಾಹಿತಿಯನ್ನು ಉಲ್ಲೇಖ (5) ರಲ್ಲಿ ಬ್ಯಾಂಕಿನ ಕಾರ್ಯದರ್ಶಿರವರು 
ನೀಡಿರುತ್ತಾರೆ. ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ನ್ಯಾಯಾಲಯದಿಂದ ತಡೆಯಾಜ್ಞೆ, ಮಧ್ಯಂತರ ಆದೇಶ ತಕರಾರುಗಳು ಬ್ಯಾಂಕಿಗೆ 
ಬಂದಿರುವುದಿಲ್ಲವೆಂದು ತಿಳಿಸಿರುತ್ತಾರೆ ಹಾಗೂ ನೋಂದಣಿ ಶುಲ್ಕಕ್ಕೆ ಸಂಬಂಧಿಸಿದ ಪಿ.ಓ ನಕಲು ಪ್ರತಿಗಳನ್ನು ಲಗತ್ತಿಸಿ, ಅ೦ಶಗಳನ್ನು ಪರಿಶೀಲಿಸಿ ಸದರಿ 
ಸ್ವತ್ತಿನ ಮಾರಾಟ ಸ್ಥಿರೀಕರಣವನ್ನು ಮಾಡಬೇಕೆಂದು ಕೋರಿರುತ್ತಾರೆ. 


ದಿನಾಂಕ: 12-03-2015 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿಯ ಬಹಿರಂಗ ಹರಾಜಿನ ನಡವಳಿಕೆಯನ್ನು ಹಾಗೂ 
ತದನಂತರ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಸದರಿ ಸ್ಥಿರಾಸ್ತಿ ಬಹಿರಂಗ ಹರಾಜಿನಲ್ಲಿ ಒಟ್ಟು 5 ಜನ ಬಿಡ್‌ ದಾರರು ಭಾಗವಹಿಸಿದ್ದು ಆ ಪೈಕಿ ಅತ್ಯಧಿಕ 
ಬಿಡ್‌ದಾರರಾದ ಶ್ರೀಮತಿ ಅನಿತಾ ಜೈಶಂಕರ್‌ ಕೋಂ. ಜೈಶಂಕರ್‌ ನಂ. 149/ಬಿ, 2ನೇ ಮಹಡಿ, 4ನೇ ಬ್ಲಾಕ್‌, 5ನೇ ಮುಖ್ಯರಸ್ತೆ, ರಾಜಾಜಿನಗರ, 
ಬೆಂಗಳೂರು-10 ಇವರಿಗೆ ರೂ. 23,25,000/- (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಮಾರಾಟ ಮಾಡಿರುವುದು 
ದಾಖಲಾತಿಗಳಿಂದ ತಿಳಿದು ಬಂದಿರುತ್ತದೆ. ಬಹಿರಂಗ ಹರಾಜು ನಡೆದ 45 ದಿನಗಳೊಳಗಾಗಿ ಬಿಡ್‌ ಮಾಡಿದ ಪೂರ್ಣ ಸ೦ದಾಯ ಮಾಡಿದ್ದು ಈ ಪೈಕಿ 
ಬಾಕಿದಾರರು ವಾದಿ ಬ್ಯಾಂಕಿಗೆ ಪಾವತಿಸಬೇಕಾಗಿದ್ದ ಬಾಕಿ ಸಾಲವು ಪೂರ್ಣ ಮರು ಪಾವತಿಯಾಗಿರುವುದರಿ೦ಂದ ಮತ್ತು ಈ ಬಗ್ಗೆ ಈ ಕಛೇರಿಗೆ ಯಾವುದೆ 
ಆಕ್ಷೇಪಣೆಗಳನ್ನು ಬಾರದೇ ಇರುವುದರಿಂದ ದಿನಾಂಕ: 12-03-201 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿ ಹರಾಜನ್ನು 
ಸ್ಥಿರೀಕರಣಗೊಳಿಸಬಹುದೆಂದು ಉಲ್ಲೇಖ (3) ಮತ್ತು (5) ರಂತೆ ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿ ಮಾರಾಟಾಧಿಕಾರಿ ರವರು ಕೈಗೊ೦ಡ ಕ್ರಮಗಳು 
ಕಾನೂನು ಬದ್ದವಾಗಿದೆಯೆಂದು ಕಂಡು ಬಂದಿರುವುದರಿಂದ ಈ ಹರಾಜನ್ನು ಸ್ಥಿರೀಕರಣಗೊಳಿಸುವುದು ನ್ಯಾಯಸಮ್ಮತವೆಂದು ಈ ನ್ಯಾಯಾಲಯವು 
ಮನಗೊಂಡು ಈ ಕೆಳಗಿನಂತೆ ಮಾರಾಟ ಸ್ಥಿರೀಕರಣ ಆದೇಶವನ್ನು ಹೊರಡಿಸಲಾಗಿದೆ. 


ಆದೇಶ 


ದೊಡ್ಡತಮ್ಮೇಗೌಡ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ 
ಕಛೇರಿ, ಕೇಂದ್ರ ವಲಯ ವೃತ್ತ, ನಂ.32, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಕಟ್ಟಡ, 2ನೇ ಮಹಡಿ, ರೇಸ್‌ ಕೋರ್ಸ್‌ ರಸ್ತೆ, 
ಬೆ೦ಗಳೂರು-01 ಆದ ನಾನು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಓ/139/ಸಿಎಲ್‌ಎಂ/2010 ದಿನಾಂಕ: 17-02-2011 ಮತ್ತು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ನಿಯಮ 38 (7) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಮಲ್ಜಾರಿ ಅರ್ಜಿ ಸಂಖ್ಯೆ: ಎಆರ್‌ಬಿ- 
ಸಿ(45)ಸಿಇಪಿ/403/2012-13ರಲ್ಲಿನ ಸಾಲದ ಬಾಕಿ ವಸೂಲಾತಿಗಾಗಿ ಇಲ್ಲಿ ಶ್ರೀ ಪಿ. ವಿಜಯಕುಮಾರ್‌ ರವರಿಗೆ ಸೇರಿದ ಈ ಆದೇಶದ ಷೆಡ್ಯೂಲ್‌ನಲ್ಲಿ 
ತಿಳಿಸಿರುವ ಸ್ಥಿರಾಸ್ತಿಯನ್ನು ದಿನಾ೦ಕ:12-03-2015 ರಂದು ವಾದಿ ಬ್ಯಾಂಕ್‌ ಮಾರಾಟಾಧಿಕಾರಿಯವರು ನಡೆಸಿರುವ ಬಹಿರ೦ಗ ಹರಾಜಿನಲ್ಲಿ ಶ್ರೀಮತಿ ಅನಿತಾ 
ಜೈಶಂಕರ್‌ ಕೋಂ. ಜೈಶಂಕರ್‌ ನಂ.149/ಬಿ, 2ನೇ ಮಹಡಿ, 5ನೇ ಮುಖ್ಯರಸ್ತೆ, 4ನೇ ಬ್ಲಾಕ್‌, ರಾಜಾಜಿನಗರ, ಬೆ೦ಗಳೂರು-10 ಇವರು ಅತೀ ಹೆಚ್ಚಿನ 
ಬಿಡ್ಡುದಾರರಾಗಿ ಖರೀದಿಸಿದ್ದು ಇವರಿಗೆ ರೂ. 23,25,000/- (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಈ ಕೆಳಗೆ 
ಏವರಿಸಿದ ಸ್ಥಿರಾಸ್ತಿಯನ್ನು ಬಹಿರಂಗ ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು ಖಾಯಂಗೊಳಿಸಿ ಸ್ಥಿರೀಕರಿಸಿದ್ದೇನೆ. 


ಸ್ಥಿರಾಸ್ತಿಯ ವಿವರ 
ಪ್ಲಾಟ್‌ ನಂ:302, ಪಶ್ಚಿಮ ಭಾಗ, ಎರಡನೇ ಮಹಠಡಿ, “ರೂಪ ಸೆರನಿಟಿ', ಬಿಬಿಎಂಪಿ ನಂ. ಬಿ-95, ಖಾತಾ ನಂ. 3967/1965, ಹೊಸ ಖಾತಾ 
ನಂ.538, ನಾಗದೇವನಹಳ್ಳಿ, ಕೆಂಗೇರಿ ಸಬ್‌ ಡಿವಿಜನ್‌, ಬೆ೦ಗಳೂರು ಫ್ಲಾಟ್‌ನ ಒಟ್ಟು ಸುತ್ತಳತೆ 937 ಅಡಿಗಳು 


ಚೆಕ್ಕು ಬಂದಿ. 
ಪೂರ್ವಕ್ಕೆ ಪ್ಲಾಟ್‌ ನಂ. 301 
ಪಶ್ಚಿಮಕ್ತೆ ಖಾಲಿ ಸತು 
ಬ್ರ ಸರ 
ಉತ್ತರಕ್ಕೆ ಲಿಪ್ಟ್‌ 
ದಕಿಣಕ್ಷೆ ಮೆಟಿಲುಗಳು 
ಯ ಸ್ರ ಲ 


ಮಾರಾಟವಾದ ಮೊಬಲಗು ರೂ. 23,25,000/- ಗಳು 
ಮಾರಾಟ ಮಾಡಿದ ದಿನಾಂಕ: 12-03-2015 
ಮಾರಾಟದ ಹರಾಜು ಸ್ಥಿರೀಕರಣ ದಿನಾಂಕ: 09-06-2015 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರಯೊಂದಿಗೆ ದಿನಾಂಕ: 09-06-2015 ರಂದು ನೀಡಲಾಗಿದೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಹಾಗೂ ವಸೂಲಾಧಿಕಾರಿಗಳು ಕೇಂದ್ರವಲಯ ವೃತ್ತ 
ರೇಸ್‌ ಕೋರ್ಸ್‌ ರಸ್ತೆ ಬೆ೦ಗಳೂರು ನಗರ ಜಿಲ್ಲೆ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೫೯ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಕೇಂದ್ರ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ನಂ.32, 2ನೇ ಮಹಡಿ, ಕರ್ನಾಟಕ ರಾಜ್ಯ 
ಸಹಕಾರ ಮಹಾಮಂಡಲದ ಕಟ್ಟಡ, ಡಿ.ದೇವರಾಜ ಅರಸು ರಸ್ತೆ (ರೇಸ್‌ಕೋರ್ಸ್‌ ರಸ್ತೆ, ಬೆಂಗಳೂರು-01. 
ಸಿಇಪಿ ಸಂಖ್ಯೆ: ಎಆರ್‌ಬಿ-ಸಿ(45)ಸಿಇಪಿ/65/2013-14, ದಿನಾ೦ಕ: 09-06-2015 
ವಿಷಯ: ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ ನಿ.ಬೆ೦ಗಳೂರು-560 055 ಈ ಬ್ಯಾಂಕಿನ ಅಮಲ್ಜಾರಿ ಸಂಖ್ಯೆ.ಎಆರ್‌ಬಿ- 
ಸಿ(45)ಸಿಇಪಿ/65/200-14ಕ್ಕೆ ಸಂಬಂಧಪಟ್ಟಂತೆ ಮಾರಾಟ ಮಾಡಲಾದ ಸಾಲಗಾರರ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ನಿಯಮ 38(7) ಅನ್ವಯ ಮಾರಾಟ ಸ್ಥಿರೀಕರಣಗೊಳಿಸುವ ಬಗ್ಗೆ. 


ಉಲ್ಲೇಖ: 1... ದಾವ ಸಂಖ್ಯೆ ಆರ್‌ಸಿಎಸ್‌/ಸಿಆರ್‌ಡಿ/ಕೆಎ೦ಇ/8/113/2011-12 ದಿನಾ೦ಕ:02-09-2012 
2. ಅಮಲ್ಜಾರಿ ಸಂಖ್ಯೆ: ಎಆರ್‌ಬಿ-ಸಿ(45)ಸಿಇಪಿ/65/2013-14 ದಿನಾ೦ಕ: 08-05-2013 
3... ಮಾರಾಟಾಧಿಕಾರಿ, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ಲಿ., ಬೆ೦ಗಳೂರು ಇವರ ವರದಿ ದಿನಾಂಕ: 05-05-2015 
4... ಈ ಕಾರ್ಯಾಲಯದ ಪತ್ರ ದಿನಾಂಕ: 21-05-2015 
5... ಕಾರ್ಯದರ್ಶಿ, ಕ.ರಾ.ಸ. ಅಪೆಕ್ಸ್‌ ಬ್ಯಾಂಕ್‌ ನಿ. ಚಾಮರಾಜಪೇಟೆ, ಬೆ೦ಗಳೂರು ರವರ ಪತ್ರ ದಿನಾಂಕ: 22-05-2015 


ಶ್ರೀ ಪಿ. ಮೋಹನ್‌ಕುಮಾರ್‌ ಬಿನ್‌. ಪಳಿನಿಯಪ್ಪನ್‌ ನಂ.13/ಎ, 2ನೇ ಮುಖ್ಯರಸ್ತೆ, ಪ್ರಕಾಶ್‌ನಗರ, ರಾಜಾಜಿನಗರ, ಬೆ೦ಗಳೂರು ಇವರು 
ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ ನಿ.ಪದ್ಮನಾಭನಗರ ಶಾಖೆ, ಬೆ೦ಗಳೂರು ಇಲ್ಲಿ ಇವರ ಸ್ಥಿರಾಸ್ತಿಯ ಮೇಲೆ ಗೃಹ ಆಡಮಾನ ಸಾಲವಾಗಿ ರೂ. 
25,00,000/- (ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ಪಡೆದಿದ್ದು, ಸಾಲದ ಕಂತಿನ ಹಣವನ್ನು ನಿಗದಿತ ಅವಧಿಯೊಳಗೆ ಮರುಪಾವತಿ 
ಮಾಡದೇ ಸುಸ್ತಿಯಾದ ಕಾರಣ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು ಸಾಲಗಾರರ ಎರುದ್ಧ ಕಲಂ 70 ರ ಅಡಿಯಲ್ಲಿ, ದಾವಾ ಸಂಖ್ಯೆ: 
ಆರ್‌ಸಿಎಸ್‌/ಸಿಆರ್‌ಡಿ/ಕೆಎ೦ಂಇ/8/13/2011-12 ರಂತೆ, ದಾವೆ ಹೂಡಿ ದಿನಾ೦ಕ: 02-03-2013 ರಂದು ಅವಾರ್ಡ್‌ ಪಡೆದು. ಸದರಿ ಅವಾರ್ಡ್‌ 
ಆದೇಶದನ್ವಯ ದಿನಾ೦ಕ:08-05-2013 ರಂದು ಅಮಲ್ಜಾರಿ ಅರ್ಜಿ ಸಂಖ್ಯೆ: ಎಆರ್‌ಬಿ-ಸಿ(45)ಸಿಇಪಿ/65/2013-14ದಾಖಲು ಮಾಡಿರುತ್ತಾರೆ. ಈ 
ಅಮಲ್ಜಾರಿ ಅರ್ಜಿಯನ್ನು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ ನಿ.ಇದರ ಮಾರಾಟಾಧಿಕಾರಿಯವರಿಗೆ ವಿಲೇವಾರಿಗಾಗಿ ವಹಿಸಲಾಗಿತ್ತು. ಸದರಿ 
ಮಾರಾಟಾಧಿಕಾರಿಯವರು ಈ ಅಮಲ್ಜಾರಿ ಅರ್ಜಿಯನ್ನು ಕಾರ್ಯಗತಗೊಳಿಸಲು ಫಾರಂ ನಂ.2 ನ್ನು ಜಾರಿ ಮಾಡಿದಾಗ್ಯೂ ಸಹ ಸಾಲಗಾರರು ಬ್ಯಾಂಕಿಗೆ 
ಸಾಲ ಮರುಪಾವತಿ ಮಾಡಲು ವಿಫಲರಾದ ಕಾರಣ ಸಾಲ ವಸೂಲಾತಿಗಾಗಿ ಅಡಮಾನ ಮಾಡಿದ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಲು ಫಾರಂ ನಂ. 6ನ್ನು 
ಜಾರಿ ಮಾಡಲಾಗಿತ್ತು. ಆದರೂ ಸಹ ಸಾಲ ವಸೂಲಿಯಾಗದ ಕಾರಣ ಅಡಮಾನ ಮಾಡಿರುವ ಆಸ್ತಿಯನ್ನು ಹರಾಜಿಗೆ ತರಲು ಫಾರ೦ ನಂ. 889 ರ 
ಹರಾಜು ನೋಟೀಸನ್ನು ನಿಯಮಾನುಸಾರ ಜಾರಿ ಮಾಡಿ, ಸದರಿ ನೋಟೀಸಿನ ಪ್ರತಿಗಳನ್ನು 30 ದಿನಗಳ ಮುಂಚಿತವಾಗಿ ಯಶವಂತಪುರ ವಿಭಾಗದ 
ಉಪನೋಂದಣಾಧಿಕಾರಿರವರ ಕಛೇರಿ, ಬೆ೦ಗಳೂರು ಉತ್ತರ ತಾಲ್ಲೂಕು ಕಛೇರಿಗಳಲ್ಲಿ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೇಂದ್ರ 
ವಲಯ ವೃತ್ತ, ಬೆ೦ಗಳೂರು ಈ ಕಾರ್ಯಲಯದಲ್ಲಿ ಪ್ರಕಟಸಿ ಮಾರಾಟ ದಿನಾಂಕವನ್ನು ಪ್ರಚಾರ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ದಿನಾಂಕ: 22-11-2013 
ರ ವಿಜಯಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ದಿನಾ೦ಕ: 29-11-2013 ರಂದು ನಿಗಧಿಪಡಿಸಿದ್ದ ಹರಾಜಿಗೆ ಸೂಕ್ತ ಬಿಡ್ಡುದಾರರು ಭಾಗವಹಿಸದ ಕಾರಣ 
ಬಹಿರಂಗ ಹರಾಜನ್ನು ಮುಂದೂಡಿರುತ್ತಾರೆ. ನಂತರವು ಸಾಲಗಾರಿ೦ಂದ ಸಾಲ ವಸೂಲಿಯಾಗದೇ ಇದ್ದ ಕಾರಣ ಸಾಲ ವಸೂಲಾತಿ ದೃಷ್ಟಿಯಿಂದ 
ಸ್ಥಿರಾಸ್ತಿಯನ್ನು ಪುನಃ ದಿನಾ೦ಕ: 06-12-2013 ರಂದು, ದಿನಾ೦ಕ:12-03-2014, ದಿನಾ೦ಕ: 19-03-2014, ದಿನಾ೦ಕ: 11-09-2014, ದಿನಾ೦ಕ: 18- 
09-2014, ದಿನಾಂಕ: 05-03-2015 ಗಳಂದು ಹರಾಜು ನಿಗಧಿ ಪಡಿಸಿದರೂ ಸಹ ಈ ಹರಾಜುಗಳಲ್ಲಿ ಯಾವ ಬಿಡ್ಡುದಾರರು ಸೂಕ್ತ ದರಕ್ಕೆ ಬಿಡ್ಡುಮಾಡದ 
ಕಾರಣ ಸದರಿ ಹರಾಜುಗಳನ್ನು ಮುಂದೂಡಿರುವುದಾಗಿ ಮಾರಾಟಾಧಿಕಾರಿಯವರು ತಿಳಿಸಿರುತ್ತಾರೆ. ತದ ನಂತರ ಮಾರಾಟಾಧಿಕಾರಿಯವರು ಈ 
ರಾಸ್ತಿಯನ್ನು ದಿನಾ೦ಕ:12-03-2015 ರ ಗುರುವಾರ ಮಧ್ಯಾಹ್ನ 12-30 ಗಂಟೆಗೆ ಬಹಿರಂಗ ಹರಾಜು ಮಾಡಲು ತೀರ್ಮಾನಿಸಿ, ಇದಕ್ಕೆ ಸಂಬಂಧಪಟ್ಟಂತೆ 
ರಂ ನಂ. 889 ಹರಾಜು ನೋಟೀಸನ್ನು ಜಾರಿ ಮಾಡಿ, ದಿನಾ೦ಕ:06-03-2015 ರ ವಿಜಯಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದು.ನೋಟೀಸ್‌ 
ಕರಪತ್ರಗಳನ್ನು ಸ್ಥಿರಾಸ್ತಿಯ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಹಂಚಿ, ದಿನಾ೦ಕ:12-03-2015 ಗುರುವಾರದ೦ದು ಮಧ್ಯಾಹ್ನ 1-00 ಗಂಟೆಗೆ ಸದರಿ ಬ್ಯಾಂಕಿನ 
ಪ್ರಧಾನ ಕಛೇರಿಯಲ್ಲಿ ಹರಾಜು ಪ್ರಕ್ರಿಯೆ ಕೈಗೊಂಡಿದ್ದು, ಈ ಹರಾಜಿನಲ್ಲಿ ಬಿಡ್ಡುದಾರರು ಸಕ್ರೀಯವಾಗಿ ಭಾಗವಹಿಸಿದ್ದರು. ಅ೦ತಿಮ ಬಿಡ್ಡುದಾರರಾಗಿ ಶ್ರೀಮತಿ 
ಹೆಚ್‌. ಆರ್‌. ಮೈತ್ರಿ ಕೋಂ. ಹೆಚ್‌. ಆರ್‌. ರವಿ ನಂ. 119, 3ನೇ ಮುಖ್ಯರಸ್ತೆ, 5ನೇ “ಡಿ' ಅಡ್ಡರಸ್ತೆ, 2ನೇ ಹ೦ತ, ಗಿರಿನಗರ, ಬೆ೦ಗಳೂರು-85 ರವರು 
ಹೆಚ್ಚಿನ ಬಿಡ್ಡುದಾರರಾಗಿದ್ದು ರೂ.23.25 ಲಕ್ಷಗಳಿಗೆ ಬಿಡ್ಡು ಮಾಡಿರುತ್ತಾರೆ. ಮಾರುಕಟ್ಟೆ ಬೆಲೆಗೂ ಮತ್ತು ಗೈಡ್‌ಲೈನ್‌ ವ್ಯಾಲ್ಕೂಗೂ ಹತ್ತಿರವಿರುವುದರಿ೦ದ 
ಶ್ರೀಮತಿ ಹೆಚ್‌. ಆರ್‌. ಮೈತ್ರಿ ರವರು ಹೆಚ್ಚಿನ ಬಿಡ್ಡದಾರರಾದ ಪ್ರಯುಕ್ತ ಮಾರಾಟಾಧಿಕಾರಿಯವರು ಹರಾಜಿನ ಬಿಡ್ಡನ್ನು ಶ್ರೀಮತಿ ಹೆಚ್‌. ಆರ್‌. ಮೈತ್ರಿ ರವರ 
ಹೆಸರಿಗೆ ನಿಲ್ಲಿಸಿರುತ್ತಾರೆ. 
ಈ ಬಹಿರಂಗ ಹರಾಜಿನಲ್ಲಿ ಶ್ರೀಮತಿ ಹೆಚ್‌. ಆರ್‌. ಮೈತ್ರಿ ರವರು ರೂ.23,25,000/- ಗಳಿಗೆ ಬಿಡ್‌ ಮಾಡಿದ್ದು, ಇದು ಅತಿ ಹೆಚ್ಚಿನ ಬಿಡ್ಡಾಗಿದ್ದು, 
ಬಿಡ್ಡುದಾರರು ಹರಾಜು ದಿನವೇ ಬಿಡ್‌ ಮೊತ್ತದಲ್ಲಿ ಶೇ.15 ರ ರೂ. 3,48,750/- ಗಳ ಮೊತ್ತವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
ನಿಯಾಮನುಸಾರ ಡಿಕ್ರಿದಾರ ಬ್ಯಾಂಕಿಗೆ ಪಾವತಿಸಿರುವುದಾಗಿ ತಿಳಿಸಿರುತ್ತಾರೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಾಮವಳಿಗಳ 
ಪ್ರಕಾರ ಸಾಲಗಾರರು ಅವರ ಸ್ಥಿರಾಸ್ತಿಯನ್ನು ಹರಾಜಾದ 30 ದಿನಗಳ ಒಳಗಾಗಿ ಬ್ಯಾಂಕಿಗೆ ಬರಬೇಕಾದ ಒಟ್ಟು ಮೊತ್ತವನ್ನು ಪಾವತಿಸಿ, ಆಸ್ತಿಯನ್ನು 
ಸಾಲಗಾರನೇ ಉಳಿಸಿಕೊಳ್ಳವ ಅವಕಾಶವನ್ನು ನೀಡಿ, ದಿನಾಂಕ: 12-03-2015 ರಂದು ಸಾಲಗಾರರಾದ ಶ್ರೀ ಪಿ ಮೋಹನ್‌ ಕುಮಾರ್‌ ಹಾಗೂ 
ಜಾಮೀನುದಾರರವರಿಗೆ ಆಸ್ತಿ ಹರಾಜಾದ ಬಗ್ಗೆ ಪತ್ರದ ಮುಖೇನ ತಿಳಿಸಿದ್ದು ಹಾಗೂ ಆಸ್ತಿಯು ಹರಾಜಾಗಿರುವ ಬಗ್ಗೆ ದಿನಾ೦ಕ:15-03-2015 ರಂದು 
ವಿಜಯ ಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಿಸಿರುವುದಾಗಿ ತಿಳಿಸಿರುತ್ತಾರೆ. ಅಲ್ಲದೇ ಸದರಿ ಆಸ್ತಿಯ ಗೋಡೆಯ ಮೇಲೆ ಪ್ರತಿಯನ್ನು ಚುಟುಕಾಯಿಸಿ 
ಫೋಟೋ ತೆಗೆಯಲಾಗಿರುವುದಾಗಿ ತಿಳಿಸಿರುತ್ತಾರೆ. ಆದಾಗ್ಯೂ ಸಹ ಸಾಲಗಾರರಿಂದ ಯಾವುದೇ ಪ್ರತಿಕ್ರಿಯೆ, ಆಕ್ಷೇಪಣೆ ಬಂದಿರುವುದಿಲ್ಲ ಹಾಗೂ 30 
ದಿನಗಳ ಕಾಲಾವಕಾಶ ಮುಗಿದಿರುವುದರಿ೦ದ, ಶ್ರೀಮೋಹನ್‌ಕುಮಾರ್‌ ಪಿ ರವರ ಆಸ್ತಿಯನ್ನು ಬಿಡ್ಡು ಮಾಡಿ ಯಶಸ್ವಿ ಬಿಡ್ಡುದಾರರಾದ ಶ್ರೀಮತಿ ಹೆಚ್‌. ಆರ್‌. 
ಮೈತ್ರಿ ರವರು ಬಿಡ್ಡು ಮಾಡಿದ ಮೊತ್ತದಲ್ಲಿ ಬಾಕಿ ಇದ್ದ ಶೇ. 85 ರಷ್ಟು ಮೊತ್ತ ರೂ. 19,76,250/- ಮತ್ತು ಸ್ಟಾಂಪ್‌ ಶುಲ್ಕ ಹಾಗೂ ನೊಂದಣಿ ಶುಲ್ಕವನ್ನು 


20 


9 


೩೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ರೂ. 1.54 ಲಕ್ಷಗಳನ್ನು ದಿನಾ೦ಕ: 28-04-2015ರಂದು ಪಾವತಿಸಿದ್ದು, ದಿನಾಂಕ: 12-03-2015 ರಂದು ನಡೆಸಿದ ಸ್ಥಿರಾಸ್ತಿಯ ಸಾರ್ವಜನಿಕ ಹರಾಜನ್ನು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಮಗಳನ್ವಯ ಶ್ರೀಮತಿ ಹೆಜ್‌. ಆರ್‌. ಮೈತ್ರಿ ಕೋಂ. ಜೈಶಂಕರ್‌ ನಂ. 149/ಬಿ, 2ನೇ ಮಹಡಿ, 4ನೇ 
ಬ್ಲಾಕ್‌, 5ನೇ ಮುಖ್ಯರಸ್ತೆ, ರಾಜಾಜಿನಗರ, ಬೆ೦ಗಳೂರು-10 ರವರಿಗೆ ಮಾರಾಟ ಮಾಡಿರುವ ಆಸ್ತಿಯ ಹರಾಜನ್ನು ಸ್ಥೀರೀಕರಣ ಮಾಡಿಕೊಡಬೇಕೆಂದು 
ಉಲ್ಲೆಖ (3) ರಂತೆ ಈ ಕಛೇರಿಗೆ ವರದಿ ಸಲ್ಲಿಸಿರುತ್ತಾರೆ. 

ಈ ಕಾರ್ಯಾಲಯದ ಉಲ್ಲೇಖ (4) ರ ಪತ್ರದಲ್ಲಿ ಕೋರಿದ ಹೆಚ್ಚಿನ ಮಾಹಿತಿಯನ್ನು ಉಲ್ಲೇಖ (5) ರಲ್ಲಿ ಬ್ಯಾಂಕಿನ ಕಾರ್ಯದರ್ಶಿರವರು 
ನೀಡಿರುತ್ತಾರೆ. ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ನ್ಯಾಯಾಲಯದಿಂದ ತಡೆಯಾಜ್ಞೆ, ಮಧ್ಯಂತರ ಆದೇಶ ತಕರಾರುಗಳು ಬ್ಯಾಂಕಿಗೆ 
ಬಂದಿರುವುದಿಲ್ಲವೆಂದು ತಿಳಿಸಿರುತ್ತಾರೆ ಹಾಗೂ ನೋಂದಣಿ ಶುಲ್ಕಕ್ಕೆ ಸಂಬಂಧಿಸಿದ ಪಿ.ಓ ನಕಲು ಪ್ರತಿಗಳನ್ನು ಲಗತ್ತಿಸಿ, ಅಂಶಗಳನ್ನು ಪರಿಶೀಲಿಸಿ ಸದರಿ 
ಸ್ವತ್ತಿನ ಮಾರಾಟ ಸ್ಥಿರೀಕರಣವನ್ನು ಮಾಡಬೇಕೆಂದು ಕೋರಿರುತ್ತಾರೆ. 


ದಿನಾಂಕ: 12-03-2015 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿಯ ಬಹಿರಂಗ ಹರಾಜಿನ ನಡವಳಿಕೆಯನ್ನು ಹಾಗೂ 
ತದನಂತರ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಸದರಿ ಸ್ಥಿರಾಸ್ತಿ ಬಹಿರಂಗ ಹರಾಜಿನಲ್ಲಿ ಒಟ್ಟು 5 ಜನ ಬಿಡ್‌ ದಾರರು ಭಾಗವಹಿಸಿದ್ದು ಆ ಪೈಕಿ ಅತ್ಯಧಿಕ 
ಬಿಡ್‌ದಾರರಾದ ಶ್ರೀಮತಿ ಹೆಚ್‌. ಆರ್‌. ಮೈತ್ರಿಕೋಂ. ಹೆಚ್‌. ಆರ್‌. ರವಿ ನಂ. 119, 3ನೇ ಮುಖ್ಯರಸ್ತೆ, 5ನೇ "ಡಿ' ಅಡ್ಡರಸ್ತೆ, 2ನೇ ಹಂತ, ಗಿರಿನಗರ, 
ಬೆಂಗಳೂರು-85 ಇವರಿಗೆ ರೂ. 23,25,000/- (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಮಾರಾಟ ಮಾಡಿರುವುದು 
ದಾಖಲಾತಿಗಳಿಂದ ತಿಳಿದು ಬಂದಿರುತ್ತದೆ. ಬಹಿರಂಗ ಹರಾಜು ನಡೆದ 45 ದಿನಗಳೊಳಗಾಗಿ ಬಿಡ್‌ ಮಾಡಿದ ಪೂರ್ಣ ಮೊತ್ತ ಸಂದಾಯ ಮಾಡಿದ್ದು ಈ 
ಪೈಕಿ ಬಾಕಿದಾರರು ವಾದಿ ಬ್ಯಾಂಕಿಗೆ ಪಾವತಿಸಬೇಕಾಗಿದ್ದ ಬಾಕಿ ಸಾಲವು ಪೂರ್ಣ ಮರು ಪಾವತಿಯಾಗಿರುವುದರಿ೦ದ ಮತ್ತು ಈ ಬಗ್ಗೆ ಈ ಕಛೇರಿಗೆ 
ಯಾವುದೆ ಆಕ್ಷೇಪಣೆಗಳು ಬಾರದೇ ಇರುವುದರಿಂದ ದಿನಾಂಕ: 12-03-2015 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿ ಹರಾಜನ್ನು 
ಸ್ಥಿರೀಕರಣಗೊಳಿಸಬಹುದೆಂದು ಉಲ್ಲೇಖ (3) ಮತ್ತು (5) ರಂತೆ ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿ ಮಾರಾಟಾಧಿಕಾರಿ ರವರು ಕೈಗೊ೦ಡ ಕ್ರಮಗಳು 
ಕಾನೂನು ಬದ್ದವಾಗಿದೆಯೆಂದು ಕಂಡು ಬಂದಿರುವುದರಿಂದ ಈ ಹರಾಜನ್ನು ಸ್ಥಿರೀಕರಣಗೊಳಿಸುವುದು ನ್ಯಾಯಸಮ್ಮತವೆಂದು ಈ ನ್ಯಾಯಾಲಯವು 
ಮನಗೊಂಡು ಈ ಕೆಳಗಿನಂತೆ ಮಾರಾಟ ಸ್ಥಿರೀಕರಣ ಆದೇಶವನ್ನು ಹೊರಡಿಸಲಾಗಿದೆ. 


ಆದೇಶ 


ದೊಡ್ಡತಮ್ಮೇಗೌಡ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು, ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ, ಕೇಂದ್ರ ವಲಯ ವೃತ್ತ, ನಂ.32, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಕಟ್ಟಡ, 2ನೇ ಮಹಡಿ, ರೇಸ್‌ ಕೋರ್ಸ್‌ ರಸ್ತೆ 
ಬೆ೦ಗಳೂರು-01 ಆದ ನಾನು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಓ/139/ಸಿಎಲ್‌ಎಂ/2010 ದಿನಾಂಕ: 17-02-2011 ಮತ್ತು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ನಿಯಮ 38 (7) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಮಲ್ಜಾರಿ ಅರ್ಜಿ ಸಂಖ್ಯೆ: ಎಆರ್‌ಬಿ- 
ಸಿ(45)ಸಿಇಪಿ/65/2003-14ರಲ್ಲಿನ ಸಾಲದ ಬಾಕಿ ವಸೂಲಾತಿಗಾಗಿ ಇಲ್ಲಿ ಶ್ರೀ ಪಿ. ಮೋಹನ್‌ಕುಮಾರ್‌ ರವರಿಗೆ ಸೇರಿದ ಈ ಆದೇಶದ ಷೆಡ್ಯೂಲ್‌ನಲ್ಲಿ 
ತಿಳಿಸಿರುವ ಸ್ಥಿರಾಸ್ತಿಯನ್ನು ದಿನಾ೦ಕ:12-03-2015 ರಂದು ವಾದಿ ಬ್ಯಾಂಕ್‌ ಮಾರಾಟಾಧಿಕಾರಿಯವರು ನಡೆಸಿರುವ ಬಹಿರ೦ಗ ಹರಾಜಿನಲ್ಲಿಶ್ರೀಮತಿ ಹೆಚ್‌. 
ಆರ್‌. ಮೈತ್ರಿ ಕೋಂ. ಹೆಚ್‌. ಆರ್‌. ರವಿ ನಂ. 119, 3ನೇ ಮುಖ್ಯರಸ್ತೆ, 5ನೇ "ಡಿ' ಅಡ್ಡರಸ್ತೆ, 2ನೇ ಹ೦ತ, ಗಿರಿನಗರ, ಬೆ೦ಗಳೂರು-85 ಇವರು ಅತೀ 
ಹೆಚ್ಚಿನ ಬಿಡ್ಡುದಾರರಾಗಿ ಖರೀದಿಸಿದ್ದು ಇವರಿಗೆ ರೂ. 23,25,000/- (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಈ 
ಕೆಳಗೆ ವಿವರಿಸಿದ ಸ್ಥಿರಾಸ್ತಿಯನ್ನು ಬಹಿರಂಗ ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು ಖಾಯಂಗೊಳಿಸಿ ಸ್ಥಿರೀಕರಿಸಿದ್ದೇನೆ. 


ಸ್ಥಿರಾಸ್ತಿಯ ವಿವರ 
ಪ್ಲಾಟ್‌ ನಂ:201, ಒಂದನೇ ಮಹಡಿ, “ರೂಪ ಸೆರನಿಟಿ', ಬಿಬಿಎಂಪಿ ನಂ. ಬಿ-95, ಖಾತಾ ನಂ. 3967/1965, ಹೊಸ ಖಾತಾ ನಂ.538, 


ನಾಗದೇವನಹಳ್ಳಿ. ಕೆಂಗೇರಿ ಸಬ್‌ ಡಿವಿಜನ್‌, ಬೆ೦ಗಳೂರು ಫ್ಲಾಟ್‌ನ ಒಟ್ಟು ಸುತ್ತಳತೆ 937 ಅಡಿಗಳು 


ಚೆಕ್ಕು ಬಂದಿ. 
ಪೂರ್ವಕ್ಕೆ ರಸ್ತೆ 
ಪಶ್ಚಿಮಕ್ಕೆ ಪ್ಲಾಟ್‌ ನಂ. 202 
ಉತ್ತರಕ್ಕೆ ಲಿಪ್ಟ್‌ 
ದಕಿಣಕ್ಷೆ ಮೆಟಿಲುಗಳು 
ಯೃ ಸ್ರ ಲ 


ಮಾರಾಟವಾದ ಮೊಬಲಗು ರೂ. 23,25,000/- ಗಳು 
ಮಾರಾಟ ಮಾಡಿದ ದಿನಾಂಕ: 12-03-2015 
ಮಾರಾಟದ ಹರಾಜು ಸ್ಥಿರೀಕರಣ ದಿನಾಂಕ: 09-06-2015 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರಯೊಂದಿಗೆ ದಿನಾಂಕ: 09-06-2015 ರಂದು ನೀಡಲಾಗಿದೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಹಾಗೂ ವಸೂಲಾಧಿಕಾರಿಗಳು ಕೇಂದ್ರವಲಯ ವೃತ್ತ 
ರೇಸ್‌ ಕೋರ್ಸ್‌ ರಸ್ತೆ ಬೆ೦ಗಳೂರು ನಗರ ಜಿಲ್ಲೆ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೬೧ 





ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಕೇಂದ್ರ ವಲಯ ವೃತ್ತ, ಬೆ೦ಗಳೂರು ನಗರ ಜಿಲ್ಲೆ ನಂ.32, 2ನೇ ಮಹಡಿ, 
ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಕಟ್ಟಡ, ಡಿ.ದೇವರಾಜ ಅರಸು ರಸ್ತೆ (ರೇಸ್‌ಕೋರ್ಸ್‌ ರಸ್ತೆ), ಬೆಂಗಳೂರು-01. 
ಸಿಇಪಿ ಸಂಖ್ಯೆ: ಎಆರ್‌ಬಿ-ಸಿ(45)ಸಿಇಪಿ/66/2013-14, ದಿನಾ೦ಕ: 09-06-2015 
ವಿಷಯ: ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ ನಿ. ಬೆಂಗಳೂರು-560 055 ಈ ಬ್ಯಾಂಕಿನ ಅಮಲ್ಜಾರಿ 
ಸಂಖ್ಯೆ.ಎಆರ್‌ಬಿ-ಸಿ(45)ಸಿಇಪಿ/66/2013-14ಕ್ಕೆ. ಸಂಬಂಧಪಟ್ಟಂತೆ. ಮಾರಾಟ ಮಾಡಲಾದ 
ಸಾಲಗಾರರ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 38(7) 
ಅನ್ವಯ ಮಾರಾಟ ಸ್ಥಿರೀಕರಣಗೊಳಿಸುವ ಬಗ್ಗೆ. 


ಉಲ್ಲೇಖ: 1... ದಾವ ಸಂಖ್ಯೆ: ಆರ್‌ಸಿಎಸ್‌/ಸಿಆರ್‌ಡಿ/ಕೆಎ೦ಇ/8/14/2011-12 ದಿನಾ೦ಕ: 02-03-2013 
2, ಅಮಲ್ಜಾರಿ ಸಂಖ್ಯೆ: ಎಆರ್‌ಬಿ-ಸಿ(45)ಸಿಇಪಿ/66/2013-14 ದಿನಾ೦ಕ: 08-05-2013 


3... ಮಾರಾಟಾಧಿಕಾರಿ, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಟ್‌ ಬ್ಯಾಂಕ್‌ಲಿ., ಬೆ೦ಗಳೂರು ಇವರ 
ವರದಿ ದಿನಾಂಕ; 05-05-2015 


4... ಈ ಕಾರ್ಯಾಲಯದ ಪತ್ರ ದಿನಾಂಕ: 27-05-2015 


5... ಕಾರ್ಯದರ್ಶಿ, ಕ.ರಾ.ಸ. ಅಪೆಕ್ಸ್‌ ಬ್ಯಾಂಕ್‌ ನಿ. ಚಾಮರಾಜಪೇಟೆ, ಬೆ೦ಗಳೂರು ರವರ ಪತ್ರ 
ದಿನಾಂಕ: 22-05-2015 


ಶ್ರೀ ಇಂದ್ರಕುಮಾರ್‌ ಬಿನ್‌ ಚಂದ್ರಪ್ಪ, ನಂ.09, ದಾಸಪ೦ತ ಲೇನ್‌, ಸಂಕಲ್‌ಪೇಟ್‌, ಕಬ್ಬನ್‌ಪೇಟ್‌, ಸೌತ್‌ರೆಂಜ್‌, ಬೆ೦ಗಳೂರು-560002 ಇವರು 
ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ ನಿ.ಪದ್ಮನಾಭನಗರ ಶಾಖೆ, ಬೆ೦ಗಳೂರು ಇಲ್ಲಿ ಇವರ ಸ್ಥಿರಾಸ್ತಿಯ ಮೇಲೆ ಗೃಹ ಆಡಮಾನ ಸಾಲವಾಗಿ ರೂ. 
25,00,000/- (ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ಪಡೆದಿದ್ದು, ಸಾಲದ ಕಂತಿನ ಹಣವನ್ನು ನಿಗದಿತ ಅವಧಿಯೊಳಗೆ ಮರುಪಾವತಿ 
ಮಾಡದೇ ಸುಸ್ತಿಯಾದ ಕಾರಣ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು ಸಾಲಗಾರರ ಎರುದ್ಧ ಕಲಂ 70 ರ ಅಡಿಯಲ್ಲಿ, ದಾವಾ ಸಂಖ್ಯೆ: 
ಆರ್‌ಸಿಎಸ್‌/ಸಿಆರ್‌ಡಿ/ಕೆಎ೦ಂಇ/8/14/2011-12 ರಂತೆ, ದಾವೆ ಹೂಡಿ ದಿನಾ೦ಕ: 02-03-2013 ರಂದು ಅವಾರ್ಡ್‌ ಪಡೆದು, ಸದರಿ ಅವಾರ್ಡ್‌ 
ಆದೇಶದನ್ವಯ ದಿನಾ೦ಕ:08-05-2013 ರಂದು ಅಮಲ್ಜಾರಿ ಅರ್ಜಿ ಸಂಖ್ಯೆ: ಎಆರ್‌ಬಿ-ಸಿ(45)ಸಿಇಪಿ/66/2013-14ದಾಖಲು ಮಾಡಿರುತ್ತಾರೆ. ಈ 
ಅಮಲ್ಜಾರಿ ಅರ್ಜಿಯನ್ನು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ ನಿ.ಇದರ ಮಾರಾಟಾಧಿಕಾರಿಯವರಿಗೆ ವಿಲೇವಾರಿಗಾಗಿ ವಹಿಸಲಾಗಿತ್ತು. ಸದರಿ 
ಮಾರಾಟಾಧಿಕಾರಿಯವರು ಈ ಅಮಲ್ಜಾರಿ ಅರ್ಜಿಯನ್ನು ಕಾರ್ಯಗತಗೊಳಿಸಲು ಫಾರಂ ನಂ.2 ನ್ನು ಜಾರಿ ಮಾಡಿದಾಗ್ಯೂ ಸಹ ಸಾಲಗಾರರು ಬ್ಯಾಂಕಿಗೆ 
ಸಾಲ ಮರುಪಾವತಿ ಮಾಡಲು ವಿಫಲರಾದ ಕಾರಣ ಸಾಲ ವಸೂಲಾತಿಗಾಗಿ ಅಡಮಾನ ಮಾಡಿದ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಲು ಫಾರ೦ ನಂ. 6ನ್ನು 
ಜಾರಿ ಮಾಡಲಾಗಿತ್ತು. ಆದರೂ ಸಹ ಸಾಲ ವಸೂಲಿಯಾಗದ ಕಾರಣ ಅಡಮಾನ ಮಾಡಿರುವ ಆಸ್ತಿಯನ್ನು ಹರಾಜಿಗೆ ತರಲು ಫಾರಂ ನಂ. 8೩ 9 ರ 
ಹರಾಜು ನೋಟೀಸನ್ನು ನಿಯಮಾನುಸಾರ ಜಾರಿ ಮಾಡಿ, ಸದರಿ ನೋಟೀಸಿನ ಪ್ರತಿಗಳನ್ನು 30 ದಿನಗಳ ಮುಂಚಿತವಾಗಿ ಯಶವಂತಪುರ ವಿಭಾಗದ 
ಉಪನೋಂದಣಾಧಿಕಾರಿರವರ ಕಛೇರಿ, ಬೆ೦ಗಳೂರು ಉತ್ತರ ತಾಲ್ಲೂಕು ಕಛೇರಿಗಳಲ್ಲಿ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೇಂದ್ರ 
ವಲಯ ವೃತ್ತ, ಬೆ೦ಗಳೂರು ಈ ಕಾರ್ಯಲಯದಲ್ಲಿ ಪ್ರಕಟಸಿ ಮಾರಾಟ ದಿನಾಂಕವನ್ನು ಪ್ರಚಾರ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ದಿನಾಂಕ: 22-11-2013 
ರ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ದಿನಾ೦ಕ: 29-11-2013 ರಂದು ನಿಗಧಿಪಡಿಸಿದ್ದ ಹರಾಜಿಗೆ ಸೂಕ್ತ ಬಿಡ್ಡುದಾರರು ಭಾಗವಹಿಸದ ಕಾರಣ 
ಬಹಿರಂಗ ಹರಾಜನ್ನು ಮುಂದೂಡಿರುತ್ತಾರೆ. ನಂತರವು ಸಾಲಗಾರಿ೦ದ ಸಾಲ ವಸೂಲಿಯಾಗದೇ ಇದ್ದ ಕಾರಣ ಸಾಲ ವಸೂಲಾತಿ ದೃಷ್ಟಿಯಿಂದ 
ಸ್ಥಿರಾಸ್ತಿಯನ್ನು ಪುನಃ ದಿನಾ೦ಕ: 06-12-2013 ರಂದು, ದಿನಾ೦ಕ: 12-03-2014, ದಿನಾ೦ಕ: 19-03-2014, ದಿನಾ೦ಕ: 11-09-2014, ದಿನಾ೦ಕ: 18- 
09-2014, ದಿನಾಂಕ: 05-03-2015 ಗಳಂದು ಹರಾಜು ನಿಗಧಿ ಪಡಿಸಿದರೂ ಸಹ ಈ ಹರಾಜುಗಳಲ್ಲಿ ಯಾವ ಬಿಡ್ಡುದಾರರು ಸೂಕ್ತ ದರಕ್ಕೆ ಬಿಡ್ಡುಮಾಡದ 
ಕಾರಣ ಸದರಿ ಹರಾಜುಗಳನ್ನು ಮುಂದೂಡಿರುವುದಾಗಿ ಮಾರಾಟಾಧಿಕಾರಿಯವರು ತಿಳಿಸಿರುತ್ತಾರೆ. ತದನ೦ತರ ಮಾರಾಟಾಧಿಕಾರಿಯವರು ಈ ಸ್ಥಿರಾಸ್ತಿಯನ್ನು 
ದಿನಾ೦ಕ:12-03-2015 ರ ಗುರುವಾರ ಮಧ್ಯಾಹ್ನ 1-00 ಗಂಟೆಗೆ ಬಹಿರಂಗ ಹರಾಜು ಮಾಡಲು ತೀರ್ಮಾನಿಸಿ, ಇದಕ್ಕೆ ಸಂಬಂಧಪಟ್ಟಂತೆ ಫಾರಂ ನಂ. 
889ರ ಹರಾಜು ನೋಟೀಸ್‌ಗಳನ್ನು ಜಾರಿ ಮಾಡಿ, ದಿನಾ೦ಕ:06-03-2015 ರ ವಿಜಯ ಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದು,ನೋಟೀಸ್‌ 
ಕರಪತ್ರಗಳನ್ನು ಸ್ಥಿರಾಸ್ತಿಯ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಹಂಚಿ, ದಿನಾ೦ಕ:12-03-2015 ಗುರುವಾರದಂದು ಮಧ್ಯಾಹ್ನ 12-30 ಗಂಟೆಗೆ ಸದರಿ 
ಬ್ಯಾಂಕಿನ ಪ್ರಧಾನ ಕಛೇರಿಯಲ್ಲಿ ಹರಾಜು ಪ್ರಕ್ರಿಯೆ ಕೈಗೊಂಡಿದ್ದು, ಈ ಹರಾಜಿನಲ್ಲಿ 6 ಜನ ಬಿಡ್ಡುದಾರರು ಸಕ್ರೀಯವಾಗಿ ಭಾಗವಹಿಸಿದ್ದರು. ಅಂತಿಮ 
ಬಿಡ್ಡುದಾರರಾಗಿ ಶ್ರೀ ಬಿ. ಜೈಶಂಕರ್‌ಬಿನ್‌ ಕೆ. ಎಸ್‌. ಭಕ್ತವಾಚಲು ನಂ. 149/ಬಿ, 2ನೇ ಮಹಡಿ, 5ನೇ ಮುಖ್ಯರಸ್ತೆ, 4ನೇ ಬ್ಲಾಕ್‌, ರಾಜಾಜಿನಗರ, 
ಬೆ೦ಗಳೂರು-10 ರವರು ಹೆಚ್ಚಿನ ಬಿಡ್ಡುದಾರರಾಗಿದ್ದು ರೂ.23.25 ಲಕ್ಷಗಳಿಗೆ ಬಿಡ್ಡು ಮಾಡಿರುತ್ತಾರೆ. ಮಾರುಕಟ್ಟೆ ಬೆಲೆಗೂ ಮತ್ತು ಗೈಡ್‌ಲೈನ್‌ ಬೆಲೆಗೂ 
ಹತ್ತಿರವಿರುವುದರಿ೦ದ ಶ್ರೀ ಬಿ. ಜೈಶ೦ಕರ್‌ರವರು ಹೆಚ್ಚಿನ ಬಿಡ್ಡ್ದದಾರರಾದ ಪ್ರಯುಕ್ತ ಮಾರಾಟಾಧಿಕಾರಿಯವರು ಹರಾಜಿನ ಬಿಡ್ಡನ್ನು ಶ್ರೀ ಬಿ. ಜೈಶ೦ಕರ್‌ರವರ 
ಹೆಸರಿಗೆ ನಿಲ್ಲಿಸಿರುತ್ತಾರೆ. 

ಈ ಬಹಿರ೦ಗ ಹರಾಜಿನಲ್ಲಿ ಶ್ರೀ ಬಿ. ಜೈಶಂಕರ್‌ ರವರು ರೂ.23,25,000/- ಗಳಿಗೆ ಬಿಡ್‌ ಮಾಡಿದ್ದು, ಇದು ಅತಿ ಹೆಚ್ಚಿನ ಬಿಡ್ಡಾಗಿದ್ದು. 
ಬಿಡ್ಡುದಾರರು ಹರಾಜು ದಿನವೇ ಬಿಡ್‌ ಮೊತ್ತದಲ್ಲಿ ಶೇ. 15 ರ ಮೊತ್ತವನ್ನು ಕರ್ನಾಟಕ ಸಹಕಾರ ಸ೦ಘಗಳ ಕಾಯ್ದೆ ನಿಯಾಮನುಸಾರ ಡಿಕ್ತಿದಾರ ಬ್ಯಾಂಕಿಗೆ 
ಪಾವತಿಸಿರುವುದಾಗಿ ತಿಳಿಸಿರುತ್ತಾರೆ ಹಾಗೂ ಕರ್ನಾಟಕ ಸಹಕಾರ ಸ೦ಘಗಳ ಕಾಯ್ದೆ ಹಾಗೂ ನಿಯಾಮವಳಿಗಳ ಪ್ರಕಾರ ಸಾಲಗಾರರು ಅವರ ಸ್ಥಿರಾಸ್ತಿಯನ್ನು 
ಹರಾಜಾದ 30 ದಿನಗಳ ಒಳಗಾಗಿ ಬ್ಯಾಂಕಿಗೆ ಬರಬೇಕಾದ ಒಟ್ಟು ಮೊತ್ತವನ್ನು ಪಾವತಿಸಿ, ಆಸ್ತಿಯನ್ನು ಸಾಲಗಾರನೇ ಉಳಿಸಿಕೊಳ್ಳವ ಅವಕಾಶವನ್ನು ನೀಡಿ, 
ದಿನಾಂಕ: 12-03-2015 ರಂದು ಸಾಲಗಾರರಾದ ಶ್ರೀ ಇಂದ್ರಕುಮಾರ್‌ ಬಿನ್‌ ಚಂದ್ರಪ್ಪ ಹಾಗೂ ಜಾಮೀನುದಾರರಾದ ಶ್ರೀ ಸ್ವಾಮಿ ಎ.ಸಿ.ಎ೦ ರವರಿಗೆ ಆಸ್ತಿ 
ಹರಾಜಾದ ಬಗ್ಗೆ ಪತ್ರದ ಮುಖೇನ ತಿಳಿಸಿದ್ದು ಹಾಗೂ ಆಸ್ತಿಯು ಹರಾಜಾಗಿರುವ ಬಗ್ಗೆ ದಿನಾ೦ಕ:15-03-2015 ರಂದು ವಿಜಯ ಕರ್ನಾಟಕ ದಿನ 
ಪತ್ರಿಕೆಯಲ್ಲಿ ಪ್ರಕಟಿಸಿರುವುದಾಗಿ ತಿಳಿಸಿರುತ್ತಾರೆ. ಅಲ್ಲದೇ ಸದರಿ ಆಸ್ತಿಯ ಗೋಡೆಯ ಮೇಲೆ ಪ್ರತಿಯನ್ನು ಚುಟುಕಾಯಿಸಿ ಫೋಟೋ ತೆಗೆಯಲಾಗಿರುವುದಾಗಿ 
ತಿಳಿಸಿರುತ್ತಾರೆ. ಆದಾಗ್ಯೂ ಸಹ ಸಾಲಗಾರರಿಂದ ಯಾವುದೇ ಪ್ರತಿಕ್ರಿಯೆ, ಆಕ್ಷೇಪಣೆ ಬಂದಿರುವುದಿಲ್ಲ ಹಾಗೂ 30 ದಿನಗಳ ಕಾಲಾವಕಾಶ 


೩೧೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ಮುಗಿದಿರುವುದರಿ೦ದ, ಶ್ರೀಇ೦ದ್ರಕುಮಾರ್‌ ಬಿನ್‌ ಚಂದ್ರಪ್ಪ ರವರ ಆಸ್ತಿಯನ್ನು ಬಿಡ್ಡು ಮಾಡಿ ಯಶಸ್ವಿ ಬಿಡ್ಡುದಾರರಾದ ಶ್ರೀ ಬಿ. ಜೈಶ೦ಕರ್‌ ರವರು ಬಿಡ್ಡು 
ಮಾಡಿದ ಮೊತ್ತದಲ್ಲಿ ಬಾಕಿ ಇದ್ದ ಶೇ 85 ರಷ್ಟು ಮೊತ್ತ ರೂ. 19,76,250/- ಮತ್ತು ಸ್ಟಾಂಪ್‌ ಶುಲ್ಕ ಹಾಗೂ ನೊಂದಣಿ ಶುಲ್ಕವನ್ನು ರೂ. 1.54 ಲಕ್ಷಗಳನ್ನು 
ದಿನಾಂಕ: 28-04-2015 ರಂದು ಪಾವತಿಸಿದ್ದು, ದಿನಾಂಕ: 12-03-2015 ರಂದು ನಡೆಸಿದ ಸ್ಥಿರಾಸ್ತಿಯ ಸಾರ್ವಜನಿಕ ಹರಾಜನ್ನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಹಾಗೂ ನಿಯಮಗಳನ್ವಯ ಶ್ರೀಬಿ. ಜೈಶಂಕರ್‌ ಬಿನ್‌ ಕೆ. ಎಸ್‌. ಭಕ್ತವಾಚಲು ನಂ. 149/ಬಿ, 2ನೇ ಮಹಡಿ, 5ನೇ ಮುಖ್ಯರಸ್ತೆ, 4ನೇ 
ಬ್ಲಾಕ್‌, ರಾಜಾಜಿನಗರ, ಬೆ೦ಗಳೂರು-10ರವರಿಗೆ ಮಾರಾಟ ಮಾಡಿರುವ ಆಸ್ತಿಯ ಹರಾಜನ್ನು ಸ್ಮೀರೀಕರಣ ಮಾಡಿಕೊಡಬೇಕೆಂದು ಉಲ್ಲೆಖ (3) ರಂತೆ ಈ 
ಕಛೇರಿಗೆ ವರದಿ ಸಲ್ಲಿಸಿರುತ್ತಾರೆ. 

ಈ ಕಾರ್ಯಾಲಯದ ಉಲ್ಲೇಖ (4) ರ ಪತ್ರದಲ್ಲಿ ಕೋರಿದ ಹೆಚ್ಚಿನ ಮಾಹಿತಿಯನ್ನು ಉಲ್ಲೇಖ (5) ರಲ್ಲಿ ಬ್ಯಾಂಕಿನ ಕಾರ್ಯದರ್ಶಿರವರು 
ನೀಡಿರುತ್ತಾರೆ. ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ನ್ಯಾಯಾಲಯದಿಂದ ತಡೆಯಾಜ್ಞೆ, ಮಧ್ಯಂತರ ಆದೇಶ ತಕರಾರುಗಳು ಬ್ಯಾಂಕಿಗೆ 
ಬಂದಿರುವುದಿಲ್ಲವೆಂದು ತಿಳಿಸಿರುತ್ತಾರೆ ಹಾಗೂ ನೋಂದಣಿ ಶುಲ್ಕಕ್ಕೆ ಸಂಬಂಧಿಸಿದ ಪಿ.ಓ ನಕಲು ಪ್ರತಿಗಳನ್ನು ಲಗತ್ತಿಸಿ, ಅಂಶಗಳನ್ನು ಪರಿಶೀಲಿಸಿ ಸದರಿ 
ಸ್ವತ್ತಿನ ಮಾರಾಟ ಸ್ಥಿರೀಕರಣವನ್ನು ಮಾಡಬೇಕೆಂದು ಕೋರಿರುತ್ತಾರೆ. 


ದಿನಾಂಕ: 12-03-2015 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿಯ ಬಹಿರಂಗ ಹರಾಜಿನ ನಡವಳಿಕೆಯನ್ನು ಹಾಗೂ 
ತದನಂತರ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಸದರಿ ಸ್ಥಿರಾಸ್ತಿ ಬಹಿರಂಗ ಹರಾಜಿನಲ್ಲಿ ಒಟ್ಟು 5 ಜನ ಬಿಡ್‌ ದಾರರು ಭಾಗವಹಿಸಿದ್ದು ಆ ಪೈಕಿ ಅತ್ಯಧಿಕ 
ಬಿಡ್‌ದಾರರಾದ ಶ್ರೀ ಬಿ. ಜೈಶಂಕರ್‌ ಬಿನ್‌ ಕೆ. ಎಸ್‌. ಭಕ್ತವಾಚಲು ನಂ. 149/ಬಿ, 2ನೇ ಮಹಡಿ, 5ನೇ ಮುಖ್ಯರಸ್ತೆ, 4ನೇ ಬ್ಲಾಕ್‌, ರಾಜಾಜಿನಗರ, 
ಬೆ೦ಗಳೂರು-10ಇವರಿಗೆ ರೂ. 23,25,000/- (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಮಾರಾಟ ಮಾಡಿರುವುದು 
ದಾಖಲಾತಿಗಳಿಂದ ತಿಳಿದು ಬಂದಿರುತ್ತದೆ. ಬಹಿರಂಗ ಹರಾಜು ನಡೆದ 45 ದಿನಗಳೊಳಗಾಗಿ ಬಿಡ್‌ ಮಾಡಿದ್ದ ಪೂರ್ಣ ಮೊತ್ತವನ್ನು ಸ೦ದಾಯ ಮಾಡಿದ್ದು 
ಈ ಪೈಕಿ ಬಾಕಿದಾರರು ವಾದಿ ಬ್ಯಾಂಕಿಗೆ ಪಾವತಿಸಬೇಕಾಗಿದ್ದ ಬಾಕಿ ಸಾಲವು ಪೂರ್ಣ ಮರು ಪಾವತಿಯಾಗಿರುವುದರಿಂದ ಮತ್ತು ಈ ಬಗ್ಗೆ ಈ ಕಛೇರಿಗೆ 
ಯಾವುದೇ ಆಕ್ಷೇಪಣೆಗಳನ್ನು ಬಾರದೇ ಇರುವುದರಿಂದ ದಿನಾಂಕ: 12-03-2015 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿ 
ಹರಾಜನ್ನು ಸ್ಥಿರೀಕರಣಗೊಳಿಸಬಹುದೆಂದು ಉಲ್ಲೇಖ (3) ಮತ್ತು (5) ರಂತೆ ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿ ಮಾರಾಟಾಧಿಕಾರಿ ರವರು ಕೈಗೊಂಡ 
ಕ್ರಮಗಳು ಕಾನೂನು ಬದ್ಧವಾಗಿದೆಯೆಂದು ಕಂಡು ಬಂದಿರುವುದರಿಂದ ಈ ಹರಾಜನ್ನು ಸ್ಥಿರೀಕರಣಗೊಳಿಸುವುದು ನ್ಯಾಯಸಮ್ಮತವೆಂದು ಈ 
ನ್ಯಾಯಾಲಯವು ಮನಗೊಂಡು ಈ ಕೆಳಗಿನಂತೆ ಮಾರಾಟ ಸ್ಥಿರೀಕರಣ ಆದೇಶವನ್ನು ಹೊರಡಿಸಲಾಗಿದೆ. 


ಆದೇಶ 


ದೊಡ್ಡತಮ್ಮೇಗೌಡ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ 
ಕಛೇರಿ, ಕೇಂದ್ರ ವಲಯ ವೃತ್ತ, ನಂ.32, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಕಟ್ಟಡ, 2ನೇ ಮಹಡಿ, ರೇಸ್‌ ಕೋರ್ಸ್‌ ರಸ್ತೆ, 
ಬೆಂಗಳೂರು-01 ಆದ ನಾನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ/139/ಸಿಎಲ್‌ಎಂ/2010 ದಿನಾಂಕ: 17-02-2011 ಮತ್ತು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ನಿಯಮ 38 (7) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಮಲ್ಜಾರಿ ಅರ್ಜಿ ಸಂಖ್ಯೆ: ಎಆರ್‌ಬಿ- 
ಸಿ(45)ಸಿಇಪಿ/66/2013-14ರಲ್ಲಿನ ಸಾಲದ ಬಾಕಿ ವಸೂಲಾತಿಗಾಗಿ ಇಲ್ಲಿ ಶ್ರೀ ಇಂದ್ರಕುಮಾರ್‌ ಬಿನ್‌ ಚಂದ್ರಪ್ಪ ರವರಿಗೆ ಸೇರಿದ ಈ ಆದೇಶದ ಷೆಡ್ಯೂಲ್‌ನಲ್ಲಿ 
ತಿಳಿಸಿರುವ ಸ್ಥಿರಾಸ್ತಿಯನ್ನು ದಿನಾಂಕ: 12-03-2015 ರಂದು ವಾದಿ ಬ್ಯಾಂಕ್‌ ಮಾರಾಟಾಧಿಕಾರಿಯವರು ನಡೆಸಿರುವ ಬಹಿರ೦ಗ ಹರಾಜಿನಲ್ಲಿಶ್ರೀ ಬಿ. 
ಜೈಶಂಕರ್‌ ಬಿನ್‌ ಕೆ. ಎಸ್‌. ಭಕ್ತವಾಚಲು ನಂ. 149/ಬಿ, 2ನೇ ಮಹಡಿ, 5ನೇ ಮುಖ್ಯರಸ್ತೆ, 4ನೇ ಬ್ಲಾಕ್‌, ರಾಜಾಜಿನಗರ, ಬೆ೦ಗಳೂರು-10 ಇವರು ಅತೀ 
ಹೆಚ್ಚಿನ ಬಿಡ್ಡುದಾರರಾಗಿ ಖರೀದಿಸಿದ್ದು ಇವರಿಗೆ ರೂ. 23,25,000/- (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಈ ಕೆಳಗೆ 
ವಿವರಿಸಿದ ಸ್ಥಿರಾಸ್ತಿಯನ್ನು ಬಹಿರಂಗ ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು ಖಾಯಂಗೊಳಿಸಿ ಸ್ಥಿರೀಕರಿಸಿದ್ದೇನೆ. 


ಸ್ಥಿರಾಸ್ತಿಯ ವಿವರ 
ಪ್ಲಾಟ್‌ ನಂ:202, ಒಂದನೇ ಮಹಡಿ, “ರೂಪ ಸೆರನಿಟಿ', ಬಿಬಿಎಂಪಿ ನಂ. ಬಿ-95, ಖಾತಾ ನಂ. 3967/1965, ನಾಗದೇವನಹಳ್ಳಿ. ಕೆಂಗೇರಿ ಸಬ್‌ 
ಡಿವಿಜನ್‌, ಬೆ೦ಗಳೂರು ಫ್ಲಾಟ್‌ನ ಒಟ್ಟು ಸುತ್ತಳತೆ 937 ಅಡಿಗಳು 


ಚೆಕ್ಕು ಬಂದಿ. 
ಪೂರ್ವಕ್ಕೆ ಫ್ಲಾಟ್‌ ನಂ.201 
ಪಶ್ಚಿಮಕ್ತೆ ಖಾಲಿ ಸತು 
ಜ್ರ ಸರ 
ಉತ್ತರಕ್ಕೆ ಲಿಪ್ಪ್‌ 
ದಕ್ಷಿಣಕ್ತೆ ಮೆಟಿಲುಗಳು (ಸ್ಲೇರ್‌ ಕೇಸ್‌) 
ರ್‌ ಸು ಲ ಟಿ 


ಮಾರಾಟವಾದ ಮೊಬಲಗು ರೂ. 23,25,000/- ಗಳು 
ಮಾರಾಟ ಮಾಡಿದ ದಿನಾಂಕ: 12-03-2015 
ಮಾರಾಟದ ಹರಾಜು ಸ್ಥಿರೀಕರಣ ದಿನಾಂಕ: 09-06-2015 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರಯೊಂದಿಗೆ ದಿನಾಂಕ: 09-06-2015 ರಂದು ನೀಡಲಾಗಿದೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಹಾಗೂ ವಸೂಲಾಧಿಕಾರಿಗಳು ಕೇಂದ್ರವಲಯ ವೃತ್ತ 
ರೇಸ್‌ ಕೋರ್ಸ್‌ ರಸ್ತೆ ಬೆ೦ಗಳೂರು ನಗರ ಜಿಲ್ಲೆ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೬೩ 





ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಕೇಂದ್ರ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ನಂ.32, 2ನೇ ಮಹಡಿ, ಕರ್ನಾಟಕ ರಾಜ್ಯ 
ಸಹಕಾರ ಮಹಾಮಂಡಲದ ಕಟ್ಟಡ, ಡಿ.ದೇವರಾಜ ಅರಸು ರಸ್ತೆ (ರೇಸ್‌ಕೋರ್ಸ್‌ ರಸ್ತೆ, ಬೆಂಗಳೂರು-01. 
ಸಿಇಪಿ ಸಂಖ್ಯೆ: ಎಆರ್‌ಬಿ-ಸಿ(45)ಸಿಇಪಿ/402/2012-13, ದಿನಾಂಕ: 09-06-2015 
ವಿಷಯ: ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ ನಿ.ಬೆ೦ಗಳೂರು-560 055 ಈ ಬ್ಯಾಂಕಿನ ಅಮಲ್ಜಾರಿ 
ಸಂಖ್ಯೆ.ಎಆರ್‌ಬಿ-ಸಿ(45)ಸಿಇಪಿ/402/2012-3ಕ್ಕೆ ಸಂಬಂಧಪಟ್ಟಂತೆ. ಮಾರಾಟ ಮಾಡಲಾದ 
ಸಾಲಗಾರರ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 38(7) 
ಅನ್ವಯ ಮಾರಾಟ ಸ್ಥಿರೀಕರಣಗೊಳಿಸುವ ಬಗ್ಗೆ. 


ಉಲ್ಲೇಖ: 1... ದಾವ ಸಂಖ್ಯೆ: ಆರ್‌ಸಿಎಸ್‌/ಸಿಆರ್‌ಡಿ/ಕೆಎ೦ಇ/8/108/2011-12 ದಿನಾ೦ಕ:04-09-2012 
ಜೆ ಅಮಲ್ದಾರಿಸಂಖ್ಯೆ: ಎಆರ್‌ಬಿ-ಸಿ(45)ಸಿಇಪಿ/402/2012-13 ದಿನಾ೦ಕ: 15-11-2012 
3... ಮಾರಾಟಾಧಿಕಾರಿ, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಟ್‌ ಬ್ಯಾಂಕ್‌ಲಿ., ಬೆ೦ಗಳೂರು ಇವರ 
ವರದಿ ದಿನಾಂಕ: 05-05-2015 


4... ಈ ಕಾರ್ಯಾಲಯದ ಪತ್ರ ದಿನಾಂಕ: 21-05-2015 


5... ಕಾರ್ಯದರ್ಶಿ, ಕ.ರಾ.ಸ. ಅಪೆಕ್ಸ್‌ ಬ್ಯಾಂಕ್‌ ನಿ. ಚಾಮರಾಜಪೇಟೆ, ಬೆ೦ಗಳೂರು ರವರ ಪತ್ರ 
ದಿನಾಂಕ: 22-05-2015 


ಶ್ರೀ ರಘುಕುಮಾರ್‌ ಎಸ್‌. ಜೆ. ನಂ. 220, 1ನೇ ಮುಖ್ಯ ರಸ್ತೆ, ಮಂಜುನಾಥ್‌ ನಗರ, 3ನೇ ಹ೦ತ, ರಾಜಾಜಿನಗರ, ಬೆಂಗಳೂರು-560002 
ಇವರು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ ನಿ.ಪದ್ಮನಾಭನಗರ ಶಾಖೆ, ಬೆ೦ಗಳೂರು ಇಲ್ಲಿ ಇವರ ಸ್ಥಿರಾಸ್ತಿಯ ಮೇಲೆ ಗೃಹ ಆಡಮಾನ ಸಾಲವಾಗಿ 
ರೂ. 25,00,000/- (ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ಪಡೆದಿದ್ದು, ಸಾಲದ ಕಂತಿನ ಹಣವನ್ನು ನಿಗದಿತ ಅವಧಿಯೊಳಗೆ ಮರುಪಾವತಿ 
ಮಾಡದೇ ಸುಸ್ತಿಯಾದ ಕಾರಣ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು ಸಾಲಗಾರರ ಎರುದ್ಧ ಕಲಂ 70 ರ ಅಡಿಯಲ್ಲಿ, ದಾವಾ ಸಂಖ್ಯೆ: 
ಆರ್‌ಸಿಎಸ್‌/ಸಿಆರ್‌ಡಿ/ಕೆಎ೦ಂಇ/8/108/2011-12 ರಂತೆ, ದಾವೆ ಹೂಡಿ ದಿನಾ೦ಕ: 04-09-2012 ರಂದು ಅವಾರ್ಡ್‌ ಪಡೆದು, ಸದರಿ ಅವಾರ್ಡ್‌ 
ಆದೇಶದನ್ವಯ ದಿನಾಂಕ:15-11-2012 ರಂದು ಅಮಲ್ಜಾರಿ ಅರ್ಜಿ ಸಂಖ್ಯೆ: ಎಆರ್‌ಬಿ-ಸಿ(45)ಸಿಇಪಿ/402/2012-13ದಾಖಲು ಮಾಡಿರುತ್ತಾರೆ. ಈ 
ಅಮಲ್ಜಾರಿ ಅರ್ಜಿಯನ್ನು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ ನಿ.ಇದರ ಮಾರಾಟಾಧಿಕಾರಿಯವರಿಗೆ ವಿಲೇವಾರಿಗಾಗಿ ವಹಿಸಲಾಗಿತ್ತು. ಸದರಿ 
ಮಾರಾಟಾಧಿಕಾರಿಯವರು ಈ ಅಮಲ್ಜಾರಿ ಅರ್ಜಿಯನ್ನು ಕಾರ್ಯಗತಗೊಳಿಸಲು ಫಾರಂ ನಂ.2 ನ್ನು ಜಾರಿ ಮಾಡಿದಾಗ್ಯೂ ಸಹ ಸಾಲಗಾರರು ಬ್ಯಾಂಕಿಗೆ 
ಸಾಲ ಮರುಪಾವತಿ ಮಾಡಲು ವಿಫಲರಾದ ಕಾರಣ ಸಾಲ ವಸೂಲಾತಿಗಾಗಿ ಅಡಮಾನ ಮಾಡಿದ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಲು ಫಾರ೦ ನಂ. 6ನ್ನು 
ಜಾರಿಮಾಡಲಾಗಿತ್ತು. ಆದರೂ ಸಹ ಸಾಲ ವಸೂಲಿಯಾಗದ ಕಾರಣ ಅಡಮಾನ ಮಾಡಿರುವ ಆಸ್ತಿಯನ್ನು ಹರಾಜಿಗೆ ತರಲು ಫಾರ೦ ನಂ. 86 9 ರ 
ಹರಾಜು ನೋಟೀಸನ್ನು ನಿಯಮಾನುಸಾರ ಜಾರಿ ಮಾಡಿ, ಸದರಿ ನೋಟೀಸಿನ ಪ್ರತಿಗಳನ್ನು 30 ದಿನಗಳ ಮುಂಚಿತವಾಗಿ ಯಶವಂತಪುರ ವಿಭಾಗದ 
ಉಪನೋಂದಣಾಧಿಕಾರಿರವರ ಕಛೇರಿ, ಬೆ೦ಗಳೂರು ಉತ್ತರ ತಾಲ್ಲೂಕು ಕಛೇರಿಗಳಲ್ಲಿ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೇಂದ್ರ 
ವಲಯ ವೃತ್ತ, ಬೆ೦ಗಳೂರು ಈ ಕಾರ್ಯಲಯದಲ್ಲಿ ಪ್ರಕಟಿಸಿ ಮಾರಾಟ ದಿನಾಂಕವನ್ನು ಪ್ರಚಾರ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ದಿನಾ೦ಕ:22-06-2013 
ರ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ದಿನಾ೦ಕ: 29-06-2013 ರಂದು ನಿಗಧಿಪಡಿಸಿದ್ದ ಹರಾಜಿಗೆ ಸೂಕ್ತ ಬಿಡ್ಡುದಾರರು ಭಾಗವಹಿಸದ ಕಾರಣ 
ಬಹಿರಂಗ ಹರಾಜನ್ನು ಮುಂದೂಡಿರುತ್ತಾರೆ. ನಂತರವು ಸಾಲಗಾರಿ೦ಂದ ಸಾಲ ವಸೂಲಿಯಾಗದೇ ಇದ್ದ ಕಾರಣ ಸಾಲ ವಸೂಲಾತಿ ದೃಷ್ಟಿಯಿಂದ 
ಸ್ಥಿರಾಸ್ತಿಯನ್ನು ಪುನಃ ದಿನಾ೦ಕ: 29-06-2013 ರಂದು, ದಿನಾ೦ಕ: 23-11-2013, ದಿನಾ೦ಕ: 12-03-2014, ದಿನಾಂಕ: 19-03-2014, ದಿನಾ೦ಕ: 11- 
09-2014, ದಿನಾ೦ಕ; 18-09-2014, ದಿನಾ೦ಕ; 05-03-2015 ಗಳಂದು ಹರಾಜು ನಿಗಧಿ ಪಡಿಸಿದರೂ ಸಹ ಈ ಹರಾಜುಗಳಲ್ಲಿಯಾವ ಬಿಡ್ಡುದಾರರು 
ಸೂಕ್ತ ದರಕ್ಕೆ ಬಿಡ್ಡುಮಾಡದ ಕಾರಣ ಸದರಿ ಹರಾಜುಗಳನ್ನು ಮುಂದೂಡಿರುವುದಾಗಿ ಮಾರಾಟಾಧಿಕಾರಿಯವರು ತಿಳಿಸಿರುತ್ತಾರೆ. ತದನಂತರ 
ಮಾರಾಟಾಧಿಕಾರಿಯವರು ಈ ಸ್ಥಿರಾಸ್ತಿಯನ್ನು ದಿನಾ೦ಕಕ:12-03-2015 ರ ಗುರುವಾರ ಮಧ್ಯಾಹ್ನ 12-00 ಗಂಟೆಗೆ ಬಹಿರಂಗ ಹರಾಜು ಮಾಡಲು 
ತೀರ್ಮಾನಿಸಿ, ಇದಕ್ಕೆ ಸಂಬಂಧಪಟ್ಟಂತೆ ಫಾರಂ ನಂ. 8೩9 ಹರಾಜು ನೋಟೀಸನ್ನು ಜಾರಿ ಮಾಡಿ, ದಿನಾ೦ಕ:06-03-2015 ರ ವಿಜಯ ಕರ್ನಾಟಕ ದಿನ 
ಪತ್ರಿಕೆಯಲ್ಲಿ ಪ್ರಕಟಸಿದ್ದು,ನೋಟೀಸ್‌ ಕರಪತ್ರಗಳನ್ನು ಸ್ಥಿರಾಸ್ತಿಯ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಹಂಚಿ, ದಿನಾ೦ಕ:12-03-2015 ಗುರುವಾರದಂದು 
ಮಧ್ಯಾಹ್ನ 12-00 ಗಂಟೆಗೆ ಸದರಿ ಬ್ಯಾಂಕಿನ ಪ್ರಧಾನ ಕಛೇರಿಯಲ್ಲಿ ಹರಾಜು ಪ್ರಕ್ರಿಯೆ ಕೈಗೊಂಡಿದ್ದು, ಈ ಹರಾಜಿನಲ್ಲಿ 6ಜನ ಬಿಡ್ಡುದಾರರು ಸಕ್ರೀಯವಾಗಿ 
ಭಾಗವಹಿಸಿದ್ದರು. ಅ೦ತಿಮ ಬಿಡ್ಡುದಾರರಾಗಿ ಶ್ರೀಮತಿ ಅನಿತಾ ಜೈಶ೦ಕರ್‌ಕೋಂ೦. ಜೈಶ೦ಕರ್‌ ನಂ. 149/ಬಿ, 2ನೇ ಮಹಡಿ, 5ನೇ ಮುಖ್ಯ ರಸ್ತೆ, 4ನೇ ಬ್ಲಾಕ್‌, 
ರಾಜಾಜಿನಗರ, ಬೆ೦ಗಳೂರು-10 ರವರು ಹೆಚ್ಚಿನ ಬಿಡ್ಡುದಾರರಾಗಿದ್ದು ರೂ.23.25 ಲಕ್ಷಗಳಿಗೆ ಬಿಡ್ಡು ಮಾಡಿರುತ್ತಾರೆ. ಮಾರುಕಟ್ಟೆ ಬೆಲೆಗೂ ಮತ್ತು ಗೈಡ್‌ಲೈನ್‌ 
ವ್ಯಾಲ್ಕೂಗೂ ಹತ್ತಿರವಿರುವುದರಿ೦ದ ಶ್ರೀಮತಿ ಅನಿತಾ ಜೈಶಂ೦ಕರ್‌ರವರು ಹೆಚ್ಚಿನ ಬಿಡ್ಡದಾರರಾದ ಪ್ರಯುಕ್ತ ಮಾರಾಟಾಧಿಕಾರಿಯವರು ಹರಾಜಿನ ಬಿಡ್ಡನ್ನು 
ಶ್ರೀಮತಿ ಅನಿತಾ ಜೈಶಂಕರ್‌ರವರ ಹೆಸರಿಗೆ ನಿಲ್ಲಿಸಿರುತ್ತಾರೆ. 


ಈ ಬಹಿರ೦ಗ ಹರಾಜಿನಲ್ಲಿ ಶ್ರೀಮತಿ ಅನಿತಾ ಜೈಶ೦ಕರ್‌ ರವರು ರೂ.23,25,000/- ಗಳಿಗೆ ಬಿಡ್‌ ಮಾಡಿದ್ದು. ಇದು ಅತಿ ಹೆಚ್ಚಿನ ಬಿಡ್ಡಾಗಿದ್ದು. 
ಬಿಡ್ಡುದಾರರು ಹರಾಜು ದಿನವೇ ಬಿಡ್‌ ಮೊತ್ತದಲ್ಲಿಶೇ 15 ರ ರೂ. 3,48,750/- ಗಳ ಮೊತ್ತವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
ನಿಯಾಮನುಸಾರ ಡಿಕ್ರಿದಾರ ಬ್ಯಾಂಕಿಗೆ ಪಾವತಿಸಿರುವುದಾಗಿ ತಿಳಿಸಿರುತ್ತಾರೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಾಮವಳಿಗಳ 
ಪ್ರಕಾರ ಸಾಲಗಾರರು ಅವರ ಸ್ಥಿರಾಸ್ತಿಯನ್ನು ಹರಾಜಾದ 30 ದಿನಗಳ ಒಳಗಾಗಿ ಬ್ಯಾಂಕಿಗೆ ಬರಬೇಕಾದ ಒಟ್ಟು ಮೊತ್ತವನ್ನು ಪಾವತಿಸಿ, ಆಸ್ತಿಯನ್ನು 
ಸಾಲಗಾರನೇ ಉಳಿಸಿಕೊಳ್ಳವ ಅವಕಾಶವನ್ನು ನೀಡಿ, ದಿನಾ೦ಕ: 12-03-2015 ರಂದು ಸಾಲಗಾರರಾದ ಶ್ರೀ ರಘುಕುಮಾರ್‌ ಎಸ್‌. ಜೆ. ಹಾಗೂ 
ಜಾಮೀನುದಾರರಾದ ಶ್ರೀ ಸುರೇಶ್‌ ರವರಿಗೆ ಆಸ್ತಿ ಹರಾಜಾದ ಬಗ್ಗೆ ಪತ್ರದ ಮುಖೇನ ತಿಳಿಸಿದ್ದು ಹಾಗೂ ಆಸ್ತಿಯು ಹರಾಜಾಗಿರುವ ಬಗ್ಗೆ 
ದಿನಾಂಕ:15-03-2015 ರಂದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟಿಸಿರುವುದಾಗಿ ತಿಳಿಸಿರುತ್ತಾರೆ. ಅಲ್ಲದೇ ಸದರಿ ಆಸ್ತಿಯ ಗೋಡೆಯ ಮೇಲೆ 


೩೧೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ಪ್ರತಿಯನ್ನು ಚುಟುಕಾಯಿಸಿ ಫೋಟೋ ತೆಗೆಯಲಾಗಿರುವುದಾಗಿ ತಿಳಿಸಿರುತ್ತಾರೆ. ಆದಾಗ್ಯೂ ಸಹ ಸಾಲಗಾರರಿಂದ ಯಾವುದೇ ಪ್ರತಿಕ್ರಿಯೆ, ಆಕ್ಷೇಪಣೆ 
ಬಂದಿರುವುದಿಲ್ಲ ಹಾಗೂ 30 ದಿನಗಳ ಕಾಲಾವಕಾಶ ಮುಗಿದಿರುವುದರಿ೦ದ, ಶ್ರೀ ರಘುಕುಮಾರ್‌ ಎಸ್‌. ಜೆ. ರವರ ಆಸ್ತಿಯನ್ನು ಬಿಡ್ಡು ಮಾಡಿ ಯಶಸ್ವಿ 
ಬಿಡ್ಡುದಾರರಾದ ಶ್ರೀಮತಿ ಅನಿತಾ ಜೈಶ೦ಕರ್‌ ರವರುಬಿಡ್ಡು ಮಾಡಿದ ಮೊತ್ತದಲ್ಲಿ ಬಾಕಿ ಇದ್ದ ಶೇ 85 ರಷ್ಟು ಮೊತ್ತ ರೂ. 19,76,250/- ಮತ್ತು ಸ್ಟಾಂಪ್‌ 
ಶುಲ್ಕ ಹಾಗೂ ನೊಂದಣಿ ಶುಲ್ಕವನ್ನು ರೂ. 1.54 ಲಕ್ಷಗಳನ್ನು ದಿನಾ೦ಕ: 28-04-2015 ರೊಳಗೆ ಪಾವತಿಸಿದ್ದು, ದಿನಾಂಕ: 12-03-2015 ರಂದು 
ನಡೆಸಿದಸ್ಥಿರಾಸ್ತಿಯ ಸಾರ್ವಜನಿಕ ಹರಾಜನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಮಗಳನ್ವಯ ಶ್ರೀಮತಿ ಅನಿತಾ ಜೈಶಂಕರ್‌ಕೋಂ. 
ಜೈಶಂಕರ್‌ ನಂ. 149/ಬಿ, 2ನೇ ಮಹಡಿ, 5ನೇ ಮುಖ್ಯರಸ್ತೆ, 4ನೇ ಬ್ಲಾಕ್‌, ರಾಜಾಜಿನಗರ, ಬೆ೦ಗಳೂರು-10ರವರಿಗೆ ಮಾರಾಟ ಮಾಡಿರುವ ಆಸ್ತಿಯ 
ಹರಾಜನ್ನು ಸ್ಥೀರೀಕರಣ ಮಾಡಿಕೊಡಬೇಕೆಂದು ಉಲ್ಲೆಖ (3) ರಂತೆ ಈ ಕಛೇರಿಗೆ ವರದಿ ಸಲ್ಲಿಸಿರುತ್ತಾರೆ. 


ಈ ಕಾರ್ಯಾಲಯದ ಉಲ್ಲೇಖ (4) ರ ಪತ್ರದಲ್ಲಿ ಕೋರಿದ ಹೆಚ್ಚಿನ ಮಾಹಿತಿಯನ್ನು ಉಲ್ಲೇಖ (5) ರಲ್ಲಿ ಬ್ಯಾಂಕಿನ ಕಾರ್ಯದರ್ಶಿರವರು 
ನೀಡಿರುತ್ತಾರೆ. ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ನ್ಯಾಯಾಲಯದಿಂದ ತಡೆಯಾಜ್ಞೆ, ಮಧ್ಯಂತರ ಆದೇಶ ತಕರಾರುಗಳು ಬ್ಯಾಂಕಿಗೆ 
ಬಂದಿರುವುದಿಲ್ಲವೆಂದು ತಿಳಿಸಿರುತ್ತಾರೆ ಹಾಗೂ ನೋಂದಣಿ ಶುಲ್ಕಕ್ಕೆ ಸಂಬಂಧಿಸಿದ ಪಿ.ಓ ನಕಲು ಪ್ರತಿಗಳನ್ನು ಲಗತ್ತಿಸಿ, ಅಂಶಗಳನ್ನು ಪರಿಶೀಲಿಸಿ ಸದರಿ 
ಸ್ವತ್ತಿನ ಮಾರಾಟ ಸ್ಥಿರೀಕರಣವನ್ನು ಮಾಡಬೇಕೆಂದು ಕೋರಿರುತ್ತಾರೆ. 


ದಿನಾಂಕ: 12-03-2015 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿಯ ಬಹಿರಂಗ ಹರಾಜಿನ ನಡವಳಿಕೆಯನ್ನು ಹಾಗೂ 
ತದನಂತರ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಸದರಿ ಸ್ಥಿರಾಸ್ತಿ ಬಹಿರಂಗ ಹರಾಜಿನಲ್ಲಿ ಒಟ್ಟು 5 ಜನ ಬಿಡ್‌ ದಾರರು ಭಾಗವಹಿಸಿದ್ದು ಆ ಪೈಕಿ ಅತ್ಯಧಿಕ 
ಬಿಡ್‌ದಾರರಾದ ಶ್ರೀಮತಿ ಅನಿತಾ ಜೈಶಂಕರ್‌ ಕೋಂ. ಜೈಶ೦ಕರ್‌ ನಂ. 149/ಬಿ, 2ನೇ ಮಹಡಿ, 5ನೇ ಮುಖ್ಯರಸ್ತೆ, 4ನೇ ಬ್ಲಾಕ್‌, ರಾಜಾಜಿನಗರ, 
ಬೆಂಗಳೂರು-10 ಇವರಿಗೆ ರೂ. 23,25,000/- (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಮಾರಾಟ ಮಾಡಿರುವುದು 
ದಾಖಲಾತಿಗಳಿಂದ ತಿಳಿದು ಬಂದಿರುತ್ತದೆ. ಬಹಿರಂಗ ಹರಾಜು ನಡೆದ 45 ದಿನಗಳೊಳಗಾಗಿ ಬಿಡ್‌ ಮಾಡಿದ ಪೂರ್ಣ ಸ೦ದಾಯ ಮಾಡಿದ್ದು ಈ ಪೈಕಿ 
ಬಾಕಿದಾರರು ವಾದಿ ಬ್ಯಾಂಕಿಗೆ ಪಾವತಿಸಬೇಕಾಗಿದ್ದ ಬಾಕಿ ಸಾಲವು ಪೂರ್ಣ ಮರು ಪಾವತಿಯಾಗಿರುವುದರಿ೦ಂದ ಮತ್ತು ಈ ಬಗ್ಗೆ ಈ ಕಛೇರಿಗೆ ಯಾವುದೆ 
ಆಕ್ಷೇಪಣೆಗಳನ್ನು ಬಾರದೇ ಇರುವುದರಿಂದ ದಿನಾಂಕ: 12-03-201 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿ ಹರಾಜನ್ನು 
ಸ್ಥಿರೀಕರಣಗೊಳಿಸಬಹುದೆಂದು ಉಲ್ಲೇಖ (3) ಮತ್ತು (5) ರಂತೆ ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿ ಮಾರಾಟಾಧಿಕಾರಿ ರವರು ಕೈಗೊಂಡ ಕ್ರಮಗಳು 
ಕಾನೂನು ಬದ್ದವಾಗಿದೆಯೆಂದು ಕಂಡು ಬಂದಿರುವುದರಿಂದ ಈ ಹರಾಜನ್ನು ಸ್ಥಿರೀಕರಣಗೊಳಿಸುವುದು ನ್ಯಾಯಸಮ್ಮತವೆಂದು ಈ ನ್ಯಾಯಾಲಯವು 
ಮನಗೊಂಡು ಈ ಕೆಳಗಿನಂತೆ ಮಾರಾಟ ಸ್ಥಿರೀಕರಣ ಆದೇಶವನ್ನು ಹೊರಡಿಸಲಾಗಿದೆ. 


ಆದೇಶ 


ದೊಡ್ಡತಮ್ಮೇಗೌಡ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ 
ಕಛೇರಿ, ಕೇಂದ್ರ ವಲಯ ವೃತ್ತ, ನಂ.32, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಕಟ್ಟಡ, 2ನೇ ಮಹಡಿ, ರೇಸ್‌ ಕೋರ್ಸ್‌ ರಸ್ತೆ, 
ಬೆ೦ಗಳೂರು-01 ಆದ ನಾನು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಓ/139/ಸಿಎಲ್‌ಎಂ/2010 ದಿನಾಂಕ: 17-02-2011 ಮತ್ತು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ನಿಯಮ 38 (7) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಮಲ್ಜಾರಿ ಅರ್ಜಿ ಸಂಖ್ಯೆ: ಎಆರ್‌ಬಿ- 
ಸಿ(45)ಸಿಇಪಿ/402/2012-13ರಲ್ಲಿನ ಸಾಲದ ಬಾಕಿ ವಸೂಲಾತಿಗಾಗಿ ಇಲ್ಲಿ ಶ್ರೀ ರಘುಕುಮಾರ್‌ ಎಸ್‌. ಜೆ. ರವರಿಗೆ ಸೇರಿದ ಈ ಆದೇಶದ ಷೆಡ್ಯೂಲ್‌ನಲ್ಲಿ 
ತಿಳಿಸಿರುವ ಸ್ಥಿರಾಸ್ತಿಯನ್ನು ದಿನಾ೦ಕ: 12-03-2015 ರಂದು ವಾದಿ ಬ್ಯಾಂಕ್‌ ಮಾರಾಟಾಧಿಕಾರಿಯವರು ನಡೆಸಿರುವ ಬಹಿರಂಗ ಹರಾಜಿನಲ್ಲಿ ಶ್ರೀಮತಿ 
ಅನಿತಾ ಜೈಶಂಕರ್‌ಕೋಂ. ಜೈಶಂಕರ್‌ ನಂ. 149/ಬಿ, 2ನೇ ಮಹಡಿ , 4ನೇ ಬ್ಲಾಕ್‌, 5ನೇ ಮೈನ್‌, ರಾಜಾಜಿನಗರ,ಬೆ೦ಗಳೂರು-10. ಇವರು ಅತೀ ಹೆಚ್ಚಿನ 
ಬಿಡ್ಡುದಾರರಾಗಿ ಖರೀದಿಸಿದ್ದು ಇವರಿಗೆ ರೂ. 23,25,000/- (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಈ ಕೆಳಗೆ 
ವಿವರಿಸಿದ ಸ್ಥಿರಾಸ್ತಿಯನ್ನು ಬಹಿರಂಗ ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು ಖಾಯಂಗೊಳಿಸಿ ಸ್ಥಿರೀಕರಿಸಿದ್ದೇನೆ. 


ಸ್ಥಿರಾಸ್ತಿಯ ವಿವರ 
ಪ್ಲಾಟ್‌ ನಂ:30ೈ ಎರಡನೇ ಮಹಡಿ, “ರೂಪ ಸೆರನಿಟಿ', ಬಿಬಿಎಂಪಿ ನಂ. ಬಿ-95, ಖಾತಾ ನಂ. 3967/1965, ನಾಗದೇವನಹಳ್ಳಿ, ಕೆಂಗೇರಿ ಸಬ್‌ 


ಡಿವಿಜನ್‌, ಬೆ೦ಗಳೂರು ಫ್ಲಾಟ್‌ನ ಒಟ್ಟು ಸುತ್ತಳತೆ 937 ಅಡಿಗಳು 


ಚೆಕ್ಕು ಬಂದಿ 
ಪೂರ್ವಕ್ಕೆ ರಸ್ತೆ 
ಪಶ್ಚಿಮಕ್ಕೆ ಫ್ಲಾಟ್‌ ನಂ. 302 
ಉತ್ತರಕ್ಕೆ ಲಿಪ್ಟ್‌ 
ದಕ್ಷಿಣಕ್ಕೆ ಮೆಟ್ಟಿಲುಗಳು 


ಮಾರಾಟವಾದ ಮೊಬಲಗು ರೂ. 23,25,000/- ಗಳು 
ಮಾರಾಟ ಮಾಡಿದ ದಿನಾಂಕ: 12-03-2015 
ಮಾರಾಟದ ಹರಾಜು ಸ್ಥಿರೀಕರಣ ದಿನಾಂಕ: 09-06-2015 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರಯೊಂದಿಗೆ ದಿನಾ೦ಕ: 09-06-2015 ರಂದು ನೀಡಲಾಗಿದೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
೧೯. 633 ಹಾಗೂ ವಸೂಲಾಧಿಕಾರಿಗಳು ಕೇಂದ್ರವಲಯ ವೃತ್ತ 
50.10 ರೇಸ್‌ ಕೋರ್ಸ್‌ ರಸ್ತೆ ಬೆ೦ಗಳೂರು ನಗರ ಜಿಲ್ಲೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೬೫ 
11111157೧1'/ ೦೯ 5೧1೧೧11106 
[1೯1// 11110/10೧೮ ೧೦೯೧77 7೧057 
೧೩೧೩೧30ಟ!, 112೧081 
[10111081100 
[10.1/4/2014/ಗ 617. 1 68166, 176 181೧ 7೮೦, 2014 
17 0೦/೦15೮ ೦! 1೧೮ ೦೫/೦75 ೦೦೧11760 0)/ 50-560000 (1) ೦1 560000 124, (೦೩೮ ೪/7 50-86010ಗ (1) ೦! 560000 132 01 176 |/೩|೦/ ೧೦0 17/0515 ಗಿಂ(, 1963 (38 01 1963), (76 808/6 ೦1 /51069 ೦1 [೫೦॥/ [127081 
೧೦0 8! ೧೦೦೦) ೩೦07೦1೦9 176 [೫೦% 1/8/0811 ೧೦೧ 1/6! 77010/6965 (೧೦೦೬17760೧, 56710110/ ೩೧೮ ೧/೦/7010) 1176761700! 7೦1೩0೦೧೨, 2014 ೩5 561-001 17 176 5066019 ೩೧77೦೮ 10 1715 ೧0010810ಗ. 


ಭಾಗ ೩ 





76 58/6 ೧೦೦1೩0೦೧೨5 5೧೩1 ೦೦/76 1110 10106 110೧7 17 0೩19 ೦! 0108100 ೦1 1715 !101/10810/ 17 076 ೦11೦1೩! 687606 01176 51819. 
50ಗ600೯ 


!1೯1/ 11ಗಿ110/ಗ1.ಟ೧ಟ ೧೦೧7 7೧೮57 


[1೦% [1270೩81 ೧೦೧ 7/೬9! 17010/6965 (೧೦೦೬/77೦7॥, 5671010/ & ೧೦7೦0೦೧) ೧176701790! ೧೦೦೬೩0೦೧೨5, 2014 
17 9೦/೦156 ೦1 17೮ ೦೪೦/5 ೦೦೧1/7೮6 0)/ 560000 28 ೦1 176 1/50! ೧೦0 7515 ಗಿ೦( 1963 (38 0! 1963), 17 808/6 ೦! 51569 ೦! 176 [0೦% 1270811 ೧೦೧1 7/6! ೧೦/೦೦) ೧18/೦9 17ಅ 1000/10 75041810೧5 


(176/ 10 ೩77970 176 [1೦% !/870೩//೬ ೧೦01 1/5! 7010/6695 (೧೦೦/೬1177೦೧॥, 5671010/ ೩೧೮ ೧೦೧7೦0೦೧) ೧೮01೩0೦೧೨5, 1980 ೩೧೮ ೩೧7೦೧೮೦೦ 1/01 1776 10 176. 


1... 1೧556 70181೦೧5 ೧೫/ ಏಅ ೦೩1೦೦ 176 [1೦% !/810೩8//೬ ೧೦೧ 5! 77010/6695 (೧೮೦೬1177೦7( 5671010/ ೩೧೮ ೧/೦77೦॥೦/೧) ೧775760790! ೧೮೦1೩[೦೧೨5, 2014. 
507101 ಓಿ5೨151871 560/018/)/ !10೫/ 11270811 ೧೦1 7751 


೧೩೧7೩೧7೦೪1, 1127028110. 


[1೮%/ 112೧0810 ೧೦/1 1/51 
೮೦/ಟ1!7316೧1 ೧೬195 101 10 ಐ೦೨! ೦1 //೦(ಓ17210 











5॥, [123176 10. 018551- 50416 10170! 0000! ಗಿಂ 560೩1008! '/010/ (೩) ಗಿಂ ೧೦/106 08 1101706 01 17 ೦೩೨೮ ೦1 00೦1701100 / ೧೦/73೩5 
10. 0116 01 1108100 01 ೧೩3)/ 56160100 1171! 10 ೩೧6 ೦1೧೦೯ (0) 56008/1072 ೧೦0೩100 16೦೬1177601 ೩0೨5೦/॥1100/ 
೧೦%! 7೦515 ಇ) 0/ 1107- 61601 ಆಟಪ11030079 ೦೬೩॥11೦೩॥೦೧೨ (0) (173 ೩/5) ಚ 0 6600181100 01೩665 1707 
5616000೧ | 1601017601 ೧7೨೩೦ಗರ96 60616706 101 61601 61601 ೧100 1! 570016 ಏಂ 71866 
ಟಿ ಕ 1 ] 16೦೬117601 ೦ 
(17 1175.) ಬೀಜಾಈ್‌ (6೦೬115 ೫ ೩00/0/ 17 ತಕಕ 
0856 ೦1 ॥೦೧30000/ 0 
(6೦/ಟ೬1!17601 ಲ ನ ೩0೨5೦/॥1100/ 
೩0೨5೦/01100/ 6901281100 ಸ 
6604181100) 
1 2 3 ಗ್ದ ಕ್ರ 6 7 8 9 10 11 12 13 
162 '//೦«೧7816 8 01855-1/ ನ 56160100 659708 ೦೬೩11೦೩1೦೧: (ಬ ೫೦ 1 3/68/ 8;/ 7/0110000 ೧/0700100 17/0000 56190100 | [| 
14400 - 30 10-2(೧00) (0) 66 1811೧0 ೫೧10೧ 0)/ ೩17000 ೦1೩55 1/ 917010)/965 
32300 11೧17೧0೧) 70% 17೩೧45. (0) 0 71601 [೧ ೦೧೮ )/9೩/ 160018 
೧60೬177601. 561/1065 1೧. 176 01866. 
56160100. ೫ 0೮. ೧866 
171000 69081113601 1961 






























































೩೧೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 
[10%/ 1181028101 7೦/1 8/51 
0/011719071 ೧0105 10 10 ೦51 ೦1 010(ಓ/0೩50101/16100100೧6 ೦೦೯೩1೦! 
'/೧೦1೧೦/ 
[161706 01 
(೩) ಓಿಂ6 
0001 ಗಿಂ (೦೦(೬[!17601 
/೧617೦/ ಸ 560080೧8 876 ೦1761 
1೦. 5086 ॥71 10/ (0) 5೮0810೧೫ ೧6106 01 (11791791 0% 6601 17 ೦೩59 ೦1 10೧70100 / ೫೦5010000/ 
5(. [1೩76 01 176 0೦1೩551- 5616000 ಊಟ 0೬೩110810೧5 ೧೬೩1೦೩0೦೧5 
01 ನ 01 ೧/ 7008107 16015177601 0! 0/ 69001800 018605 110/7 ॥/೧107 1! 500016 | 791785 
10. 706! 1108100 0 ೦೧- 06501066 10/ 61601 ರಗ 10/1 
೧065 ಇ) 60/0776 ಶಿ (0) ಔ೧6ಗ0706 107 660 (1 ೨೩/5) 010170000/ 06 ೧೩೮6 
56160007 661844 160115 ೪/1! ೩೦01/1೧ ೦೩5 
(1೧ )/!5.) 0011 ೩೦50/0100/ 
01 ॥10170000/ ೩೦5೦/0॥00/ 690018107) 
6960018100 
1 2 3 6 ಕ್ರ 6 7 8 9 10 11 12 13 
27 0110/ 64. 018೩55-11 56160100 30 16೩/6 (1) 260/66 11011 ೩ (೩2[೫೦ 1 /68/ (1 50% 0)/ 61601 (1) ೧/೦/70100: (30%) '!/೦( ಓ551518/19. [| 
೦88/101/ 4 16300 - (90001766 ಟ1/6/910/ (0) 10, 1006107550 (90117601 (!107-61010778 ೧0166/9)/1//0/178195 01 
೬ ಸ 38200 1 ೧7171೧71೧7 70% ೦7 778/1001810ಗ 15 7309! (1 30% 0 176 ೦11 ೫1೧ 3 //6೩/6 7ಅ0(1೩/ 56ಗ/109 1೧ 
ನೀತು 77೩5 [೧ ೦9110816 ೦೦೮೧96 1೧ 01077000 176 (೦506೦016 01866. 716 (೦1778105 
1] 1 | ` ೩1೮ 6001766 10 0೩55 6608/176018 196(. 
707% ಹ (1 ೮ಗ110816 ೦೦5೦ 08510 ೦೦701615 110೧7 (1) 20% 0 0601. 
ನ 1೧ 0೩510 ೦೦೧701೦9 (01. 1೧75001005 ೦/ ರ 1716610 (11) 0೩1/7601 ೩17: (20%) 
1017 0 1751111005 | 17510/1075 1900001266 ೦1856 [/ 017010%995 56190100 ೫/೦ಟ1೮ 09 ೧3866 177000 ೩ 
01 17511/1006 0)/ 90%., ೫1೧ ೮೬/೩೦0೧ 0179 0ಂಗ1 60॥08/1176018! 04೩೧717೩೦೧ ೦/ 165! 
60061766 0)/ 00, 01 ೧011055 (೧೩೧ 06 90116170 00011760 10 ೦1855-1/ 6770100695 ೧೦ 
1 6೬/8100 01 ೧01 7700175 ೦/ ೧6 $5೧016 ೦೧7೩1೦9. 101111! 176 /601/6779/1 0! ೧1171777 
1955 17೩೧ 06 1700175. 0017101619 ೩ ೦೦170161 1. 0೬೩॥1108100 07650066101 010೧7000 
೫೧0 ೩೦೦೪೦ 0)/ 
೩5510/7671 ೦೦೧೮೬೦1೦6 1೧ 0019 
೩೦50/0100/ 
0) 179 ೧೦೧. 660/1210 ೩೧೦ (111) 05010107/600018100 ೫೦೮೮ 09 
(0 [ಗಿ 1811೧0 ೧107 0)/ 1017 ೩770070 17 ೦1101816 ೦/೧0 ೩5 
6160! 160ಗ1719ಗ(. 610145 1೧ ೦170/ [180 70/15 1811೧0 
೧10೧ 1077 6176/ 51816/0071/೩| 60/. 
೧5೮6 ೦/ 29081177901. 



























































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೬೭ 
[1೦%/ 112೧081010 7೦ 751 
`೮೦/ಟ1[736೧1 ೧165 101 16 ೦೨! ೦1 0ಟ೧101' ಗ5515[80೧1 
$| [12716 01 10. 018561- 50416 01 782/ ೧61೧6 00! ಗಿಂ 111! 608008 ೩೧6 00767 ॥/!101701 (೩) ಗಿ06 (0) 76/1106 01 11006 01 17 0೩56 01 0[0010000 / ೩05010(00/ ೧0/1215 
0. 076 806( 0170505 10800 (11 () 56190000 101 6160/ 62111080005 01690110606 60080008 008000 6010111160! (1/೧6(107 66001207 072665 17017 1107 ॥! 57001 09 
೦೯ ೦೧- 7901011760 101 61/60! 76011/7601 ೦೬೩/110೩(೦೧5 (0) (17 68/5) 0)/ 61760! 76010117601 11866 
6066006 107 611601 01 0)/ 00010000/ 
56190000 (೫:5) 0 0 
16010115 11 ೩001/ 1 ೩05010(00/ 
0೩56 01 010170000/ 66001800) 
೩05010(00/ 
6600180100 
1 2 8 4 5 6 7 8 9 10 11 12 13 
26 1101 72 61588-1 ತೆ 56/6000ಗ 830/68 (1) 866/66 1701) 8 160001260 (೫) 1೫0 1/68 () 75% 0/ 01010001 (1) ೧0110107 (75%): 616164 /! 11೧17707 3 ॥॥ 
ಸಿ6616000/ 17700 - 11/61510/ 1 ೧11117೬7 (0) ॥0 (1) 25% ॥ 0077066019 68/5 7600/87 567/06 1೧ 176 07866. 
44600 70% 77815 (0 0/7 171196 10 (10071060 517. (25%) 
(1) 06110816 000796 17 08510 016165/088/16/ 016165/08501619/761000076 ೦0618105 ॥॥॥ 




















0017001675 11071 60 78607076 ೦7618101. 


175105 017501010೧5 
(1) 7೩॥೧0 ೫0೦೪6 0)/ 
1600061266 0/ 00, 
ಸ ೩0501000/ 66001800 
6೬/8007 01011655 1180 06 ಎ 
181170 001 0 61601 
110015 ಕ 
16011601. 


(11) 2 /68/9 016108 
60616706 17 ೩0) 01106 


65180160161. 

















[71117077 3 )/68/5 760/87 567/06 1೧ 176 07806. 


(11)ಓ05010001/6600/ 


80 ೫/೦6 06 11017 ೩71000 


176 100107 9919/0161/9/0851619/1616000೧6 


0061810198 ೪/೧ ೧01 


695 (೧೩7 3 )/68/5 766081 


$560/06 11 176 01866 1೧ 0೧01 718,0/ 015 1811೧0 


೪೧100 11017 617615 





816/0071 60/7060 


1911೧0 1100 0)/ 6160! 1601017601. 








50/7101 5೨151871 560/012/)/ !10೫/ 11270811 ೧೦/1 7751 


೧೩/೩/7700, 11270811. 





೩೧೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





ಕ ॥ಗ೮1 ಸರ್ಗತ॥ 
ಇತ 7ತ್ನ! ಕಷ ಸಸ 
॥೫[ಕೃಳ್ಳೆ 71! 
ತಿರ] 
1/4/2014,/1%11 1 ೧೫೫ 18 ೧೫೩೯ 2014 


351 ೫೫೫೫ 711 319/೧771 1963 (1963 31 38) ತೆ] ೫71 132 ಹೆ! 3೫೫771 (1) ಈ ೫7೫ ೪೧೪೫ ೪೯1 


124 ಘೆ! ೫೫71 (1) 571 ಆರಗ 77೫7701 ಈ1 ೪೫771 ತೆ ಕಣ್ಣ ₹೪ ತಗರ ಘೆ 77೪ ೫ರಗ6 ತಿಗ್ಪಕ್ನಳಿ 8 
ಇರ] ಘ ತ್ತರ, ತತ ತರ್ಗ್ಶ್ಮಳ ಕಾಗ ನ77 ಹೆ ನಗಿ ಸತತಹ 571 ಇಗಳ್ಳ 7ಗ್ನ ಸತ ೫7್ಶ್ನಐ ಕಾಗ ಸಗಳ ತಾಗಿ 
(ಇ ಇಲಿ777 3 ಇರಾ) ಗರಗ ೧ಗಿಸ71, 2014 ೫ ಗಳಗ ಈ1 ₹೫೩7 ತಸ್ವಗ7 ತ ಕೆ । 


2. 341 ಗಗಿಇ೫71 7೫ ತಿಗೌಿಷಕಾ717 ಘ 7೫೬೮ ಘ ಇರಿ ಇಇ ೫ ಕರ ಈ ಕಿತ ೪ ಇತ್ತ ೫73 | 


ತಗ್ಪಸತೆ! 
3 ೫7ಫ್ಶ್ನಐ ೫೫೫1 ಸಗಳ 
ಇತ ೫7ರ ಕಾ 171 ತೆರ (ಇ41 ತಗಿ71 5 ೫ರ) ೫೪1೧ ೧೧/೧/, 2014 


7157 ತ೮೫1 71 30771 1963 (1963 1 38) ಹೆ! ೫೯7 28 5೧71 ಇಷಾ ೫೧೫೫7೧ ೫1 ೪೫711 
ಹಾಕೆ ಕ್ವಳ್ಣ ಸತ ೫೫೮ ೫೫೪೫೫ 71 ಈ ನ7? ಸತತ, ಸತ ೫೫7್ಶ೮ ಕ೫೫೫1 ಸ71 ರಳ (ಇಗ ತಗಿ 4 
7ಘ್ಗ10) ೧7121 1980, ೫ 1೫೯ ೪ ೪87875 ಹಿ ಕಲ ಗಿಗಾಗಾಗಿಇತ ಗಗ 77 ಕೆ 


1. 51 ಔಗಿಸಗಗೆ ೫1 ಸತ 77೧ರ್ನನ ಕಾಗ 71 ಹಸೆಗಿ (21 ತಲಿ 5 ಇರ್ಥಾ10) ೫೪೧ ಗ೧/೬೫ 


2014 5೯1 7೫1೯೫7]]1 ॥ 


56೧1೧೯ 55151271 500೮8೩೯೫ 
ಇಷ್ಟ 7ಗರ ಇದನ್ನ ಸಲು 
೫% ಗಿ1ೆ೩೧ 21ರ 0ರ 7136! 
7ಗ್ಗತ್ಟ ಜ7|್ಗ್‌ 0೬/2, ಡಿಓ5/3( 21086 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೬೯ 








(ಷ) ಇಕೆ] 
(ಈ) ₹1 








5ೇಣ1೧೯ 5೩51512೧71 5ಲರ್ಲ್ಭಲಕ೯] 
ಇಷ್ಟ ಸರ್ಗಭ ಇಣಸ ಇಷ್ಟ 

೫೮% ಗಿಗೆ೩೧ ೪21ರ 17೯೩ 12351 
ಇಗ್ಸ್‌ಷ್ಮ, ಚಪ 022 ಖು 8ರ, ದಿ ಟಐ1086 


೩೧೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


ಭಾಗ ೩ 








72 























1೮1 ೧೯೯೯೫) 
ಜಂ ಕೌಟುು 
1741೫೧ ೧/ (ತ 
ಇ? 1771 
ಗ್ರ ತರ್ಕ] 
1 ತಿಗಚಿತ1 / 
4೧17.೯೯ 
4111) 
, 
(1) ಇ7೫ 17471 1) ಇರ್ಗಾಗಿ/ :(309%) ಕ್ಯಾ 
7177೫೮7೪೯೫ ೧೯೫ ೯771 50% । ಷಡ ತತ ೫ ಗೌಸ ತತ 
ಗಐ77೫27/ ಈ ತಗಣ: | 11) ಇರಿಸಿ! 67/3 1೧೯1 ಈ ಇಗರಿ1 ೫೫೧ ಈ 
11) ೫೯ರ ಗರ್ಗಳ 21] 30% | 1೯7೫೩೫ | (ಸೆ ಗಾಡಗ್ಗಿ1 
ಸರ 51717 3172111 ೫1೮1 | ಇಗಡ ಇಂಂಗಿ' ಈ 11) ಕಹಿ. ಗಗ) /ಕತ್‌ಸಿಕ್ಕಳ | ಕಣ್‌ಶಿಲೆ' 
387 ಈ ಇರ್ಣತ ತಡ್ಡಾಶಃ| ತರ್ಣಿತ ತಡ್ಜಾಶಃ 3 'ರ್ಗಕ1 ೫ ಈ ಕ ಗಾ೧ಗಿಇ ಇಗಿ1 ತಗಿ] 
೫ ಇಗ್‌ಗಾಧರ ೫೫, ಇರರ ಈತ, ವ? 11: ಷ್ಟ ತಗಿರ್ಣತಕೆ | 
ಗಾರ್ಗತ ೫೫ಗ/ 6 ಇರಿ ಈ 6 ಸಾಗಾ ಈ 7೧೧71 ೪0೯೫1: (20%) 
ಹನಿ ಇ... ಗ ಅಗ 11) ೫೫0 1%: ಘೆ ಈರ? 
ಮವ ಗಾಗಿ ೫ಗಿ17 (ನಗರಿ ಹ15719 ೫ ಇರ್ಟಾಣಿ/ 
ಆರ್‌ 20% । ಕ ಎ ಜಾಜ್‌ 
ತಿಗಾಗಿರ್ಣಕ ತ (110) ತಳಸ್ವತ ಈ ಟಪಜೂ | ಸುಸು 
ತಾಡ್ಜಾರ ರಾದ ಫೆ ಗಲ ಇಗೀಧಗಗ್ಗ ಗೀತ 


ಟು ಟು 
ಇ ಕರ್ಣ ಸ ಈಡ ಹಸ 1321 ೫7೯೫೯೫೯1 | 


(1) ಕ ಕೆ । ಗ ಈಡಿ ಇತ್‌ 111)3777 ೫517 ೫೮೫77] ೫ ಕಿ 


| ಎ17 ಈಡಿ ೫೫ ಇ772/ ರ್ಥ 
7ರ / 71೧, ಘಿ 
ಥಾ? ಈ 21 ೧೧೯1 ೫ 
ಔಾಗುಿಷ ಘ ಕ ೫ ಠರ್ಗಗ 
ಷಾ! ೫ ೪ 
3೫77/೧೧ 4 
1 | 


ಸ್ರ 


ಕ್ಷ 





ತ್‌ಾ 


ಈಗಾತ ರ್‌ 
ನೇೀಗ1೧೯ 55161 ೨೧1. 5೮೦7೮೩೯೫ 
ತಾ ಸರಸ ಸ್ಥ ಇತನ್ನ ಇ 
`ೀಳ ಸಿ1೧ 21ರ೮೯೯ 0೧೯॥ 71೬1 


7ಗಷ್ಟ್ನ, ಸಾಫ್ಟ್‌ 021128, 0151121086 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


೩೧೭೧ 



































ಭಾಗ ೩ 
30 ತಣ 1) ೧೯೫ 77೬೫೩7೯-೯1: (ಕ) ಕೆ (1) ಇಥಾ0ಿ 571(1) ಇರ್ಗಾಗಿ (76%) 
[2೯೩12577೫೩ ಈ ಇಶ್ಟ 7೫71 (ಇ) ಇಕೆ! 75% | 37೫ ಸತ ೫ ಸ್ಥಾಸಗಾಃ1 
೩ 70% ೫೫ ಈ 77೬ ತ೫1೫/| (1) ಇಕೆ! (11) ಣಗ /  ನೆಸ ತಕ ಗಗನ 
4600 | ತಿ7/ '2ತ7ಸ್ವಕಗ ಗ । 
11) ೫೫೧ ತರಳ ೫] ಗ್ಗಳ7775 | ೫7೫೫7 (11) ಉಜ್ಗತ ೪೪೫1 
ಹ 571 77೫೮೫1 ೪೫೫1 ಣಿ ೧೯೪ ಇಗರಿಗ1 (25%) 
371 ಚ ಇರ್ಗಿತ ಫಜ್ನಾಶ್ಗ [ರತ ಇಲಿ] | ತಗತೆ ಶತ ೫ ಸ್ನಾಸಕಾ! 
ಆಗಿರ ಈತ, 25% । ಗ್ಗೆ ತತ ೧/೧೫ 
ಥೌ 314ಗ/ 6 ಇರ! ಈ 111) ತಾಶ್ತ್ರತ 7.1. ಗೆಕತ್ರಕಗ 
ತ ಇ ಈ । (111) ೧೪ ಬೆ ತ / ಈತ? / 
ಎಟಿ ೫ ಫೆ ೫7೫1/6೧ (ಕರಗಳ 7ರಥ | (111) 
3 ಗ/ಗತೆ]] ತತಷತ | ೧1೫ರ ೫71| 8ಗ೫ ೫53 ಕೆ ಕ 
ಕಳಿತ] ಈ ಸಗ್ಗಿಸಗ೧[ಗ ಈತ ಈ ಫಾ| ಸ 
ಚಿತೆ ೫೮ ಈೌಜಿ... (1 ೫ 7೪ ಹಗ್ಗ 
ಗೆ ೯೯1 | (157೫೩೫ //ಗತ 
/ ಭೌತತೆ!71/ ಕರ್ಣ 
7೫೫] ೫ ಈ 
3115/10 ಗಿಸ್ತರ್ಣ । 
೯1 ಇ ೮ ೫ 372 
೫೮೫71] 2 7ಇ1/ 
ಇತಾಗ[/ 
ಗತರತ ಈತ ತಹ 
2 ೫1 ಕಾ ಸ ಈಡ ೪ 
5೮೧1೦೯ 99151371 500701೩8೯೫ 
7139! 
ಗತೆ 7ಗತ್ಛ ಜಾ|ಧ್ಗ 0೬20, 01/1 (21086 


50.5 


೩೧೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





೦೦೫111೯೧೦11. 76 ೧೯೮೧/1೧11/1£17 
೧೧೦೦55೧11೦5 ೦ನ 7೧೯ ೦೦1/11/115510115 ೧ ೦೯ ೦೦1/1115 ೧೦1% 76265 ((/೧11ಗ7// ಗಿ), 85110/10೧0. 
೧165601: 5/1 ೧1೧/(೧೩೧೮೦೦), 1ಓ5, ೮೦೧7771551070/ ೦1 ೮೦೧7779101೩! 7೦9 ((), 


500: (/ಛ/ಗಿ7 ಗಿ 2003 - 18506 ೦1 018110810೧ ೦೧ 1816 ೦! 1ಖ ೩೦0010801೮ ೦೧. "17609118 ೮೩೦1೦5 ೧೩/791/ 
000/61 $17019 0೦/9 7/0 0೮೩01೨9 0010 6 50.777 ೩೧೮ 10/1596 010 1100 ೫೦09' ॥/.6.1.01.4.2015 - /60. 
0೦1: ಗಿ0010೦೫1೦೧ 68106 15.04.2015 ೦1. 1//6 1೩00 17018 ೧:.11೮., ಟೆ೩/೩780೩, 86708೬ - 560 011 
(1-29350091727) 
೧೧೯/11೧1 5: 

16 ೩೦01೦೩೧! - !//6 1೩೦0 1೧761೩ ೧:/.೬!೮., [೫೦.1/3, 97 0೦/೦565, 9" "ಸಿ' 181೧ ೧೦೩ರ, ಆ೫/೩೧೩೦೩/ 1! 6100, 80೧08೬೬ - 560 011 
(11[1-29350091727) 85 5೦0/1 ೦181110೫1೦೧ ೦೧ 176 7819 ೦! 1೫0 ೩೦010೦8016 ೦೧ "17605118! ೮೩01೦5 ೧೩/776)/ ೦೦0೦! 517015 ೦೦/6 7/೮ ೦೩೦1 
0010 6 50.711 ೩೧೮ 10 ೬56 010 1100 1೦19' /(7 9160! 110೧7 01.04.2015 ॥೧ 076 10/1 0! (9090 [100108100- '/ 1106 110.70 40 ೮5೬ 2015 
68166 31.03.2015. 


2... 7/6 ೧1810/ 15 ೧6೩/71೧೦೦. ಓ5 06/ !100110810೧-/ 166 [10.೯0 40 ೮5೬ 2015 ೮8166 31.03.2015, 176 1010/70 090೦೦೦9 ೩/9 116 10 18 ೫ 
5.5% ೪/1೧ 911601 170೧7 01.4.2015, 7೦56 ೮೦5೦100100 15 ೩5 ಟ760/: 
"70051/1181 0೫ರ1೦೨ 787791/ 101 (011309 0ಿಂದಿ19, ಈ! ೧೯ ೧೦ದ1೦, 
ಆೆ೦1// (111೦6 0೫016, ೦00೦81 ೯1016 0019 8೧0 ೧0/0 0ದ1''. 

ಓ.. “![0” 15 ೩ 517016 ೦೦೧೮೬೦1೦! ೫/16 “0೮೩01೮” 15 ೩ 01೦೬0 ೦! 0/೦ ೦/ ೧7016 ೦೦೧೮೬೦01೦/9. 0೧೦ ೫18೩) 10 61107670815 176೧7 15 10 
(೦77617/00/ 17೩! '//17೦5 ೩1೮ ೩ ೦೦070೦೧760! 1೧ ೮೫01೨9. ಗ '!/1(ಆ 15 ೩ 517015 50870 ೦/ ೩ 0/೦ಟ0 ೦1 61/8766 ೦! 61901108೩1 ೦೦೧೮೬೦1/ಆ ೧7810ಗಜ, 
508/)/ ೩1೪೧717007 ೦/ ೦೦0॥6/. ಗ ೮೩01೦, ೦೧ 176 ೦076/ 1೩7೮ ೦೦೧51515 01 1/೦ ೦/ ೧7016 175018100 ೦೦೧೮೬೦1೦15 ೦/ ೦೩೧ 0 6176/ 08/6 ೦/ ೦೦೪/96. 
6 985106! 8)/ 10 6190700190 0011೦೧ 176 1/೦ 15 1೧ 1೧೦ '//1/ಅ 15 ೬5೩[/ 1/191016, ॥/೧೦1೦೩5 ೩ 0೮೩0೦1೮ 15 1705! 15080/ 179018106, 76 ೦/೮ 
“//1(6” 15 ೧01 661/7506 ೫/೧೦/೦೩೨5 “೮೫%16” ೩೧೦ /011806” ೩೮ 6011756 ೧007 176 1೧7618೧ ೧1001101 ೧೬15, 1956. 


೧೬1೦ 20): . “೮10” 779875 ೩ 1070/7೧ ೦1 1೧75018160 $17019 ೦೦೧೮೬೦1೦! (5016 ೦/ 5[1876060) 0/ 01 11/0 ೦/ 17076 500 ೦೦೧೮೮೦1೦/5, 9೩೦೧ 01016606 
17 115 ೦/೧ 1750128100, ೫/10 ೩೮ 1816 0 10090701. 50/0 1780181060 ೦೦೧7೮೬೦1೦5 ೧78) ೦/ ೧78) ೧೦! 0೮ 0/0%1೮೮೮ ೫/೧ ೩೧ ೦೫೦7೩॥ ೧190೧87108 
0016011/6 ೦೦೪೦/0೦. 


“೧1೮ 2(೫/): /೦11306” ೧768/75 176 61110/0709 ೦1 6150110 ೦10708 1768501606 1೧ 1೦115 0ಅ1//೦ಅ೧ ೩/೧)/ 0೫೦ ೦೦೧೮೬೦1೦75 ೦/ 0೦0೦೦೧ ೩೧) 0೩! ೦! 
6176/ ೦೦೧೮೬೦1೦! ೩೧೮ 17ಅ 98/17 85 77985ಟ/60 0)/ ೩ 50118016 ೦1776191 ೩೧೮ 15 5816 10 00.- 


“1೦%” ॥/೧೮/೮ 176 ೫೦1೩09 ೮೦೨9 ೧0! ೧೦೦೦೮ 250 10115 ೬೧60/ ೧೦/771೩! ೦೦೧೮೦11೦೧5  800]60( ೧0/9೪೦[, 10 176 0670001806 
'/811810೧ ೩1೦೪೬೦೮ 0)/ 17656 (165. 


“7601/77” 76/6 1೧೮ ೫೦118೦ ೮೦೨5 ೧0! 06೦೦6೮ 650 10115 ಟ೧66/ ೧0/711೩ ೦೦೧೦೮11೦೧5 50601 ೧0೦೪/೮6, 10 1೧6 
67061806 1/೩/810೧ ೩1೦೪೦೮ 0) 17656 (೬165. 


“೧1೦೧” ೫17676 176 ೦118೩0 ೮೦೨5 ೧೦! 970666 33,000 1೦15 ಟ೧೮೮/ ೧೦/778೩! ೦೦೧೮1೦೧5 5೬0]601, 10/9%6/, 10 176 
0670601806 1/8/8100 ೩1೦೪/೦೮ 0) 17656 1165.” 


೬೧೦, 560000 2(2) 01 ೮70೩ 1601101/ ಓ[೧೦10/ (೧೮/೧15೧1೧0 ೦1 51819005, ೧೦೭೬/೧5 ೩೧೦ 1೧1077810೧5) ೧೮0ಟ೬೩[1೦೧5, 2007 
661/05 (/011809) ೩5 ಟ೧೮೦/!: 

(2) */011306” ೧76೩/೧೨5 176 0106760706 ೦1 61001108 ೦1671೩| 7170850160 17 11೦115 0೦10/೦೮೦೧ ೩೧) ೫೦ ೦೦೧೮೬೦1೦75 ೦/ 09/೦೧ ೩೧) 0೩ 

01 61176/ ೦೦೧೮೮೦1೦/ ೩೧೮ 176 9೩/0 ೩5 ೧7೦೩5ಟ/೦೮ 0 ೩ 5115016 10೦11779101 ೩೧೮ 15 586೮ 1006 - 

(ಬ). “೧100 1೦1೩09” ೧016 176 ೦11306 96೦೮೦೦೮5 650 ೫೦15 0! ೮೦೨5 ೧0! ೧೦೦೮೦ 33000 11016 ೬೧66/ ೧೦77೩ 0೦೦೧೮11೦೧5; ೩೧೮ 

(0). “67/೩ ೧100 ೦11309” ॥/೧೮/ಅ 17೦ 1೦11306 9೦೦೮೮56 33000 1೦115 ಟ760/ ೧೦/77೩| ೦೦೧೮11೦೧೨5. 
3. 016 ೦೩೧/೦! ಅ ೩೧)/ 6190016 17೩1 17೮ 17618೧ 1901101) ಓಂ! ೩7೮ 176 1011010/ 5ಟ0/010/ ಓಂ! ೩5 || ೩5 17೦ ೧1೦5 ೩೧೮ ೧01೩1೦೧5 
1೩7766 ಟ೧00/ 17೮56 67೩೦1776015 ೫/೦೮ 0165 ೩೧೮ /900181ಆ 17 1000071081 ೩506015 ೧1೦೧ 118೮6/5 ೩೧೦ 17056 6೮9೩೧0 ೫೧ 17೦5೦ ೩1೦165 
೧66/5180. 


017 07೮ ೩೦೦೪೮, ॥ 15 ೦೫1೮೦೧ 17೩1 176511೩! ೮೩೦1೦5 ೦1 ೦11806 90960170 650 ೪೦15 ೩೧೮ 0010 33000 ೦15 ೦೧)/ ೩ 1016 10 
10/9 (816 01 18 ೩! 5.5%. 1೧ ೩೮೮1೦೧ 76೧೯ ೮೫019, 00/ "1166 ೮೩೦1, 00008 710/6 ೮೩01೮ ೩೧೦ ೧/0 0೫1 - 81 17೦56 ೦೩01೦5 ೫/೧೦! ೩೧)/ 
'/011306 7550100100 ೩/೮ 118016 10 10/೦ (೩1೦ ೦ 5.5% 1೧ 161775 ೦! 17೦ ೫೦೦೪೦ ೧೦011೦೩0೦೧. 
೦೯೧೧೯೧ 110.0೧/೦೧10/2015-16, ೧7೯60 03.05.2015 


1 176 ೦0ಟ/75187095, 1! 15 ೦18/1100 ೩5 ೧60: 








51.110. 0೦॥77730061/ ೧216 ೦1 1೩ 
` 1765118! ೮1೨5 ೧೩/7)/ 1110೧ ೫೦1೩೦ ೦೩೦01೨5 1.6. ೦೩೫01೦5 10/ 56 | 5.5% 11೮6  !100110810೧- .. [೦.೧೧ 40 0೦5೬ 2015 
01 ೧70/6 17೩/೧ 650 ೦15 ೩೧೮ 010 33000 ೪೦015. 68166 31.03.2015 





2 17691181 0೩0೦1೦5 ೧8/76)/ 7೮೧೧ ೮೩೦1೮ ೪/೧೦ ೩೧) 1೦1306 | 5.5% ೫೮೮ . !800110810೧- '!.. [10.೯೧ 40 ೦5 2015 
(6511000056. 08166 31.03.2015 

















ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೭೩ 

















3 |76051181 ೮೩೦1೦5 ೧೩/761/ ೮0॥/ 1106 ೮೩೦1೮ ॥/1[೧೦೬! ೩೧) ೫೦11೩೦೦ | 5.5% 110೮6 . [100110810೧- '/ . 110.70 40 ೮5೬ 2015 
(5511010056. 68166 31.03.2015 

6 17605118 ೮೫೦1೦5 ೧೩7791/ 00108 71016 ೮೫19 ೫117001 ೩7) 1೦11306 | 5.5% 1106 . |100110810೧- '/ . 110.೧0 40 ೮5೬ 2015 
(5511010056. 68966 31.03.2015 

ಕ್ರ 17605018! 0೫195 ೧81760/ ೧/೮ ಲಿಯ(1ಅ ೪/೧೦ ೩೧) ೫೦1೩೦೮ | 5.5% 1166  [00010800೧- 3... [80.೧೧ 40 ೮5೬ 2015 
(6511010056. 68166 31.03.2015 

6 160010೫ /1/05 ೩೧೦ 0೮೩01೨5 ೦1701 17೩7 17೦56 ೧75೧107606 ೫೦೦೦. 14.5% ಟ೧66/ 560000೧. 4(1)(0)(11) ೦! (/ಗಿ7 ಗಿ. 2003 

















"7060511181 71/೮ ೦೩015 ೧೩07೦// ೮೦1 ೨17019 ೦೦7೦ 71/0 ೦೩01೮ ಟ010 6 50.777 ೩೧೮ 1೦ ಟ5೮ ಟ010 1100 ೫೦11ಅ' 15 1೩01೦ 10 18 
೩ 5.5% ೩9 11816 ॥/೧1೧ 17೮ 6೦50೦1000೧ ೦1 17ಅ 00೦೦೮9 $06011196 1೧ 51110.5 ೦1 17೮ ೩೦೦೪೮ 7೩016. 


111/1 ೧೧11೧ ೯]/ 
೧೯. 560 0೦7171551070/ 01 ೮೦77176101 7೫೦5 
50.25 (1781848), 86708೬0. 
0೦೦1115 ೧೦1/1 70 ೧೯೧/೧೯1/1೯1(17 


೧೧೦೦55೧11೦5 ೦ನ 7೧೯ ೦೦1/11/115510116 ೧ ೦೯ ೦೦1/1115 ೧೦1/೬ 7665 ((/೧11ಗಿ7// ಗಿ), 85110/10೧0. 
೧೧/೦5೦೧: 5 ೧1/॥(೧೩೧೮೮), 1ಓ5,00/7/71551076/ ೦! ೮೦೧7776101೩ 769 (0). 
50: (ಲಗಿ ಗಿಂ 2003 - 1560 ೦1 ೦18/080೧ ೦೧ 1815 ೦1 1೫ ೩0೦01೦೩೦1೮ ೦೧7/0 1೧76018160 1765118! ೦೫1೦5 ೩೧೮ 6100010% 
65' - (60. 
೧೦1: ಗಿ001081೦೧ ೮೫೦೮ 06.04.2015 0! 1//6 !/2712೩| 1೧76೬911195 116.,[/871081 - 576 104 (11-297300092288) 
೧೧೯/11೧೯: 


16 ೩೦010೩01 - 1//6 1/2/1281 17691105 1೮., “1/8/1081 100567”, 118010೩1 - 576 104 (ಟಿ೬0) (11[1-297300092288) ೧85 500001 
0181108000 ೦೧ 1೧ 1816 ೦1 18 ೩0010೦16 ೦೧. "೧/0 1೧76018160 1೧760511೩8! ೦೫1೨೦5 ೩೧೮ 61900108 69' (೧ 9160110771 01.04.2015 1೧ 176 1001 
01 (609/1 !101110810/- '/ 1166 110.೯0 40 ೮5 2015 68166 31.03.2015. 


2... 7/6 ೧೧8೩0೦/ 15 ೧೩೧71೧೦೮. ಗಿ 01 !1011108100- / 1166 110.೯0 40 ೮5೬ 2015 6೮೫೦ 31.03.2015, 176 10100//70 00೦೮5 ೩/೮ 1೩019 10 18 ೫ 
5.5% ೪/೧ 611601 1017 01.4.2015, ೧೦5೮ ೮9500100 15 ೩5 ಟ೧೮೦/: 


“1೧60511181 ೮೩01೦೨ ೧21790 11100 ೦11309 ೦೩019, ೧೯ ೦೩019, 
ಆ೦11)/ ೯11106 ೮೩01, ೦11೦೩! 710/6 ೦೩01೮ ೩೧೮ ೧1/೦ ೦೩01”. 

ಓ. '!(|(ಅ” 15 ೩ 51೧7015 ೦೦೧೮೬೦1೦! ೪೫/೧11೮ “೮೩೦1೮” 15 ೩ 01೦೬) ೦1 0೪೦ ೦/ ೧70/6 ೦೦೧೮೦೬೦1೦6. ಲಿ೧೮ ಊಡಿ)/ 10 61101671815 17077 15 10 
61761700/ 17೩! '//1765 ೩/೦ ೩ ೦೦೧710೦೧೦೧! 17 ಲಿಖ19. ಡಿ '//17ಆ 15 ೩ 517016 5870 ೦/ ೩ 0/00 ೦1 $18766 ೦[ 619011081/ ೦೦೧೮ಟ$1/6 77810118, 
ಟ508/)/ ೩1೪೧71೧017 ೦/ ೦೦0॥೦/. ಗಿ ೮೫1೮, ೦೧ 1೧7ಅ ೦0೧೦/ ೩7೧೮ ೦೦೧51515 ೦1 1೦ ೦/ 770/6 1750181006 ೦೦7೮೬೦1೦/5 ೦/ ೦೩೧ 06 6170/ 0೩16 ೦/ ೦೦೪/66. 
76 685106! 8)/ 1೦ 616170015/ 0೦0//೦೦೧ 176 1/೦ 15 178! 1೧0 '//1(ಆ 15 15028// 1/151019, /7೦/೦೩5 ೩ ೮೫16 15 1705! 1508/)/ 17518106. 776 ೦16 
“//1(6” 15 ೧01 ೮61/7506 ೫/೧೦/೦೩೨5 “೦೮೫%16” ೩೧೦ “/0118306” ೩೮ ೮011756 ೧007 176 1೧7618೧ ೧10೦1101/ ೧೬1೦5, 1956. 

೧೬1೦ 20): . “೮೫016” 7798/75 ೩ 10೧017 ೦! 1೧75018100 $17019 ೦೦೧೮೮೦1೦! (5016 ೦/ 50187660) ೦/ ೦! ೫/೦ ೦/ 177076 500 ೦೦೧7೮೬೦1೦/5, 9೩೦೧ 010/1666 
[೧ 115 ೦/೧ 1೧518110, ೫710೧ ೩/೮ 1೩[೮ ಟ0 10091761. 500 1೧75018196 ೦೦೧೮೬೦1೦/5 ಗಏ) ೦! ಗ7೩)/ ೧01 0 010೫1೮೦೮ ೫/1೧ ೩೧ ೦೦/೩1 7790೧810 
0101601116 ೦೦೪೦/0೦. 


“೧1೮ 2(0/): /01806” ೧768/75 1೧೮ 61016709 ೦1 619೦110೦ 0೦1೧1೩! 1776850160 1೧ ೦115 091//6ಅ/೧ ೩/)/ [೦ ೦೦೧೮೬೦1೦75 ೦/ 0೦1/೦೦೧0 ೩೧) 0೩ಗ ೦1 
611761 ೦೦೧೮೮೦1೦! ೩೧೦ 17 ೦೩೧/0 ೩5 779860/700 0)/ ೩ 518016 1೦117716167 ೩೧6೮ 15 5816 10 00.- 


“1೦% ॥/೧೮/೮ 176 ೫೦1೩0 ೮೦೨9 ೧0! ೧೦೦೦೮ 250 10115 ೬೧60/ ೧೦/771೩ ೦೦೧೮1೦೧5 800601, ೧10/೦೪೦[, 10 176 0670601806 
'/811810೧ ೩1೦೪೬೦೮ 0) 17656 1165. 


“7601017” ॥/೧೮/೮ 1೧೮ ೫೦118೦೮ ೮೦೨5 ೧0! 6040560 650 10115 ಟ೧66/ ೧0/718೩ ೦೦೧೮11೦೧75 50601 ೧0%/೮%6/, 10 1೧6 
0610601806 1/೩/810೧ ೩1೦೪/೦೮ 0) 1೧656 (೬165. 


“10” ೧೦/6 176 1011806 0೦95 ೧01 0೦೨೦೦೦ 33,000 ೦15 ಟ760/ ೧೦777೩ ೦೦೧೦11೦೧೨5 50]601, 100/0101, 10 176 
2610601806 ೩18110೧ 8೩10೫೦೮ 0)/ 17056 1106.” 


೬೧೦, 560000 2(2) 01 0೮70೩ ಔ160101/ ಓ೬[೧೦೧ಗ10/ (೧/೧15೧1೧0 ೦1 51819005, 7೦೭೬/೧5 ೩೧೮ 1೧107781075) ೧೮01೬೩1೦೧5, 2007 
661705 (/011309) ೩5 ಟ೧೦0[: 


(2) */011306” ೧7೦೩೧೨5 176 0116760706 ೦1 61000108 016071೩ 7768501060 17 1೦15 061//೦೦೧ ೩೧)/ 1/೦ ೦೦೧೮೬೦1೦75 ೦/ 091/೦೨೦೧ ೩೧) 0೩ 
01 61176/ ೦೦೧೮೬೦1೦/ ೩೧೮ 176 ೦೩/1 ೩5 ೧108501606 0)/ ೩ 80118016 1/01177610/ ೩೧೮ 18 5816 1006 - 


(೩) “710೧ 1೦11306” ॥/೧೮/6 17೮ 011806 ೦6೦೦೦೮6 650 ೫೦15 0! ೮೦೦5 70! 9೦೦೦೮ 33000 ೦15 ಟ೧೮೮/ ೧೦177೩! ೦೦೧೦11೦೧75; ೩೧೮ 
(0). “೮0೩ ೧10೧ 1011806” ॥/೧೮7೮ 176 ೦11806 9೦೦೦೦5 33000 ೫೦15 ಟ೧೮೦/ ೧೦/177೩! ೦೦೧೮1೦೧೨. 


3. 1016 ೦೩೧/೦! ಅ ೩/೧)/ 6190016 17೩1 17೮ 17618೧ 1901101)/ ಓಂ! ೩೧೮ 176 190101010/ 500/010/ ಓಂ! ೩5 || 85 17೦ ೧1೦5 ೩೧೮ 76041810೧5 
181766 ಟ೧60/ 17656 67801776715 (೦೬1೮ 0106 ೩೧೮ 16001816 176 1600೧071081 ೩5/6015 ೫೧10೧ 1780019 ೩೧೮ 17056 ೮9೩1೧70 ॥/1೧ 17656 ೩1೦1೦5 
೧0619180. 


೩೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 





೦7 17೮ ೩೦೦೪೮, ॥! 15 ೦೫೮೦೧ 17೩ 1೧೮511೩! 0೩೦1೦9 ೦! ೦11806 9೦960170 650 ೪೦15 ೩೧೮ 0010 33000 ೦115 ೦೧)/ ೩6 18016 10 
|00/ಆ/ (81 ೦1 18 ೩! 5.5%. 1೧7 ೩೮೮1೦೧ 76೧೯ ೮೫%1|9, 00/ "1160 0೮೩019, ೦0008! 710/6 ೮೩01೮ ೩೧೦ ೧1/0 0೫19 - 81 17೦56 ೦೩01೦5 ೫/೧೦! ೩೧)/ 
'/011806 95110000 ೩7೮ 18016 10 1೦೫/೦! (816 ೦! 5.5% 1೧ 191775 ೦! 17೮ ೩೦೦೪೮ ೧೦01108100. 


೦೧05೧ 110.0೦.೧/೦೧-07/2015-16, ೦01೯0 04.05.2015 


17 17೮ ೦೮1೦೬/77518/7099, 1! 15 ೦1೩11160 ೩5 ೧60/: 























51.110. 0೦೦87730610/ 216 ೦1 1೩ 

1 1765118 ೮೫01೦5 ೧೩/70// 1110೧ ೫೦10 ೦೩೦1೦5 1.6. ೦೩೦1೮5 !0/ ೬56 01 | 5.5% ೫6೮ಅ [8001108100- '/. ೫೦.೯0 40 ೦5೬ 2015 
170/6 17೩೧ 650 ೦15 ೩೧೦ ೬010 33000 ೫೦19. 68166 31.03.2015 

2 17609118! ೮೩01೦5 ೧8/790/ 76.೧೯ ೮೫೦1೮ ೪/೧೦ ೩೧) ೪೦01೩೦೮ | 5.5% 16 110010810೧- 1. 110.೯0 40 ೮5. 2015 
(6511000056. 6896 31.03.2015 

3 17609118! ೮95 ೧8/7761/ 000॥/ 1166 0೩೦1ಆ ೪೫7೦೮! ೩೧)/ ೫೦1೩೦೮ | 5.5% 1106 11011108100೧- 1. [10.೯0 40 ೮5೬ 2015 
(6511010065. 68166 31.03.2015 

4 1೧76051181 ೮೩೦1೦5 ೧೩7791/ ೦0108 710/6 ೮೩೦1೮ 1700! ೩೧)/ 1೦18೦ | 5.5% 66  110010810/0- '/ . 110.70 40 ೮5. 2015 
(6911010056. 68196 31.03.2015 

ಕ್ರ 17650181 ಲಿಯ195 ೧8776)/ ೧/೮ ೮ಲಿಜ೫1ಆ ೪/7೦ ೩೧) 1೪೦1806 | 5.5% 1೮6 110010810೧- 3 ೦.೯0 40 ೮5 2015 
(6591101005. 68166 31.03.2015 

6 160010೫ /1/05 ೩೧೮ 0೮೩01೦5 ೦1701 17೩7 17056 ೧76೧107606 ೫೦೦೪೦. 14.5% ಟ೧66/ 560000೧. 4(1)(0)(11) ೦! (/ಗಿ7 ಗಿ. 2003 

















177/1 ೧/111೧೯]/ 
೧೧. 559 0೦1717155107೧0/ 01 0೮೦17176101 7೫೬೦5 
50.25 ((/7812/48), 86708೬೮. 
0೦೦1111 ೯೦1/1 7/೧ ಐ೯೧/೧71/1೯1[7 
೧೧೦೦5೯ 5೯701105 ೦೯ 7೧೯ ೦೦॥1/1111551011೯೧ ೦೯ ೦೦1111೯ ೧೦1/1. 7ಗಿ(65 (ಗ ಗ೧/1ಗಿ7/1ಗಿ), 8೯110/1ಟ೧0ಟ. 
೧೧/೦5೦೧: 5/| ೧11/1(೧೩/೧೮೮), 1ಓ5,00/7/71551076/ ೦1 ೮೦೧7776101೩ 769 (0). 
5೦0: (ಛ/ಗಿ1 ಗಿಂ( 2003 - 18600 ೦1 01811108100 ೦೧ (819 ೦1 10« ೩೦01080169 ೦೧. “17006018 ೦೩0199' ೦॥70/ (7೩7 
0೦0॥6/ ೩೧೦ ಗಿ11೧71710/7 517016 ೦೦/9 ೧/0 ೦೩೦1೦5 010 6 50.171) 10/ ೬56 010 1100 1019 - 160. 
೦1:  ಗಿ0010810೧ ೮೫೦೮ 24.04.2015, 04.5.2015 ೩೧೮ 07.5.2015 01 1//9 5856 ೮%/(95 (17618) 117166, 
56708೬೬ - 560 062. (11-29710141872) 
೧೧/1/1೧15: 

76 ೩೦01೦೩೧! 11/6 586೯ 06815 (111216) ೬1/17೯0, [2೦.29, ಟ.೮.1/. 17651181 091816, (6878/8018 ೧೦೩೮, 807081೬ - 560 062 
(11[1-29710141872), 0) 106/ ೮೫೦೦ 24.04.2015, ೧೩5 5೦0/1 ೦18/1108100೧ ೦೧ 176 1010%//0. 

1) '//೧೦170/ ೩ ೦೩1೦೦೦೨5 ೦1 1/65 ೩೧೦ ೮೫೦1೦5 ೩/6 1೩೦1೮ 10 18 ೩1 1೧೮ (816 01 5.5% ೩5 061 1101110810೧- 120.೯0 40 
೮5೬ 2015 6೫೦6 31.03.2015. 

11) '//1೧೮/ "17605118! ೦೩01೦9' ೦1೧7೮/ 17೩೧ ೮೦0॥6/ ೩೧೮ 1೧7171೧7 917019 ೦೦/೮ ೧/೮ ೦೩೦1೦5 0010 6 50.೧777 10 56 
0010 1100 1೦15 15 119 10 5.5% 1. 

2. 7೧6 ೧1800/ 15 ೧೩೧71೧೮೮. ಗಿ 061 [100108100-'/ 110.೯0 40 ೮5೬ 2015 6೫೦೦ 31.03.2015, 17೮ 1010/70 00೦೮5 ೩/6 18016 10 1 
೩ 5.5% ೪/(7 91100117007 01.4.2015, ॥/೧೦5೮ ೮95010100 15 ೩5 ೧60/7 

“1760511181 ೮೩೦1೦೨5 72070// 10 (೦11806 ೦೩01, 1೧೯ ೦೩016, 
ಆ೦11)/ ೯11106 0೩019, ೦01೦೩! 710/6 ೮೩ಏ1ಆ ೩೧6 7110೦ ೦೩ಏ1೮”. 

ಓ.. “10” 15 ೩ 51೧7015 ೦೦೧೮೬೦01೦7 ೪೫/೧11ಆ “೮೩೦1೦” 15 ೩ 0/೦ಟ0 ೦! 0/೦ ೦/ ೧7076 ೦೦೧೮೦೬೦1೦5. 0೧೮ /ಏ)/ 10೦ 6110/070816 17071 18 10 
61761700/ 17೩! '!/1765 ೩/೦ ೩ ೦೦೧710೦೧೦೧! 17 ೮19. ಗ '//1ಆ 15 ೩ 517016 5(/870 ೦/ ೩ 0/00 ೦1 61/8766 ೦[ 619011081/ ೦೦೧೮೬೦16 77810118, 
ಟ5081/ ೩1೪771೧1177 ೦ ೦೦0೮/!. ಓ 0೩01೮, ೦೧ 176 ೦170/ 1೩70 ೦೦೧51915 ೦1 1/೦ ೦/ 177016 1೧50181606 ೦೦೧೮೬೦1೦75 ೦/ ೦೩೧ 0ಆ 6170/ 0೩/6 ೦/ ೦೦೪೦/6೦. 
6 685106! )/ 1೦ 619170015 0೦0//೦೦೧ 076 1/೦ 15 178 1೧೦ '//1/ಆ 15 1502/ 1/15101, /70/0೩5 ೩ ೮೫01೮ 15 1705! 1508/)/ 17518106. 76 ॥೦(6 
“//1(6” 15 ೧01 661750 ೫/೧೦/೦೩೨5 “೮%16” ೩೧೦ “/011806” ೩೮ 6011766 ೧007 176 1೧7618೧ 1001101/ ೧೬1೦5, 1956. 


೧೬1೮ 2(0): 
“೮೩೦1 ೧1080೧5 ೩ 107007 ೦! 1750181006 51701ಆ ೦೦೧೮೦೦! (5೦16೮ ೦/ 5೩೧೮೦೦) ೦/ ೦! [1/೦ ೦೫ 11016 5ಟ೦೧0 ೦೦೧೮ಟ೦1೦[5, ೦೩೦೧ ಏ7೦೪16೦6 
೪111) 115 ೦೫/೧ 1೧50121007, ೫೧1೦೧ ೩/೦ 1816 ಟಟ 10091701. 500 1750181006 ೦೦೧೮೦೦85 772)/ ೦ 7723)/ ೧೦! ಏಂ ಏ1೦೪16೦೮ ೫/1 ೩೧ ೦೪೦[೩॥ 
1760087108 ಐ01601116 ೦೦೪೫೦1೧೦. 
“೧೬1೮ 2(8%): 
“ಸ(೦1(30ಅ'' ೧70275 176 0110760706 ೦1 91೨೦11೦ ೦107112! 7708501006 17 ೫೦115 0೦೦೦೧ ೩೧)/ ೫/೦ ೦೦೧೮೬೦1೦15 ೦ ಏಂ/೦೦೧ ೩೧)/ ಐ ೦1 
6111361 ೦೦೧೮೦1೦೫ ೩೧೮ 16 ೦೩1೧ ೩5 ೧708501606 )/ ೩ 5೬11೫01೮ ೦1170101 ೩೧6 15 5816 10 ಏಂ.- 
“100/'' ೪೦1೮ 1೮ 1೦1130 ೮೦೨೨ 7೦! ೧೫೦೮೮6 250 ೫೦115 ಟಿ೮೦! ೧017781 ೦೦೧೮111೦೧೨ 5ಟಏ]೦೦1 ೧೦೪/೦೪೦1, 1೦ 176 ಐ/೦೦೧್ತ೩೦ 
೩1181100 81100/66 ಏ)/ 1೧೦೨೮ 7105. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೩೧೭೫ 





“7961177'' ೧೦/೮ 16 ೫೦11೩೦೨ 6೦೨೨5 7೦! ೧೫೦೨೦೨೦೮ 650 ೫೦15 ಟ೧೮೦ ೧೦77೩! ೦೦೧೮111೦೧೨ 5ಟಏ]ಅ೦1 ೧೦೬೦೪೦, 10 176 
[61೦೮೧71೩೦೨ ೫೩/1೩೦೧ ೩1100/6೦೮ ಏ)/ 165೮ 1105. 
“1110೧'' ೫೦/೮ 1೮ ೫೦11೩೦೮ 6೦೮೨ ೧7೦! ೦7೦೦೮೦೮ 33,000 ೫೦15 ಟ೧6೦/ ೧೦/೧7೩1 ೦೦೧೮110೦೧5 5ಟಏ]ಅ೦1, 10೪/6೪೦[, 10 176 
[61೦೦೧71೩೦೨ ೫೩1೩೦೧ ೩1100/೦೮ ಏ)/ 1656 1ಟ105.'' 
೬ಗ೧೦!, 560000 2(2) 01 ೮೮71೩ 1001101/ ಓ೬17೦/10/ (೧೬/೧1571೧0 ೦! 51819005, ೧೦॥೬/೧5 ೩೧೦ 17017781005) ೧೮೦೦೬1೩[೦೧೨5, 2007 
661/7059 (/011809) ೩5 ಟ೧೮೦/!: 
(2) “'011805'' ೧7680೧5 1೧೮ ೮1110160706 ೦1 61೦೦1/10೩1 ೦1671181 ೧768501606 17 ೫೦1೨ 0೧/1೦೦೧ ೩0೧)/ 11೦ ೦೦೧೮೦೦೨ ೦ 01/1/೦೦0೧ 
೩0೧)/ 0೩/1 ೦1 ೮11೦/ ೦೦7೧೮೬೦1೦೫ ೩7೮ [೮ ೦೩1೧ ೩5 ೧708350166 ಏ)/ ೩ 5೨11೩01೮ ೦111736101 ೩೧೮ 15 ೨೩೭೮ 10 00 - 


(೩2) “೧100 ೫೦11೩೦೮'' ೪೦1೮ 17೮ ೫೦11೫೩೦೮ ೦೫೦೦೮೮೨ 650 ೪೦1೨ 0ಟ! 6೦೨೨ ೧೦! ೧೫೦೮೮6 33000 ೪೦115 ಟ೧60/ ೧೦೧773೩1 ೦೦೧6೮11೦0೨; 
೩೧೦ 
(0) “ಆ7(1೩ ೧100 1೦11೩೦೮” ೫/೮/೮ 176 ೫೦11೩0೮ 97೦೨೮೮೨ 33000 ೫೦115 ೧೮೦! ೧೦/೧3೩1 ೦೦೧೮111೦೧೨. 


3. ೧೦೧7 17೮ ೩೦೦೪೦, 1! 15 ೦೮೦೧! 17೩ 1೧76೬5[18| ೮೩೦1೦5 ೦1 ೦1೩೦೮ 9409690170 650 ೫೦15 ೩೧೮ 0010 33000 10116 ೦೧// ೩16 1016 10 
10/9 (816 01 18 ೩! 5.5%. 1೧7 ೩೮೮1೦೧ 76೧೯ ೮೫019, 090/ ೯166 0೮೩೦1೨, ೦0108 ೯10/6 ೮೩01೮ ೩೧೦ ೧/0 ೮೩೦1೦ - 8೩ 17೦56 ೦೩01೦5 ೫/೧೦! ೩೧)/ 
'/011306 1991110000 ೩/೮ 1೩01೮ 10 100/0/ 1816. ಗಿ೦೩ಗ 1017 1715, “17605118! ೦೩01೦5 ೦07ಆ/ 17೩/೧ ೮೦0॥6/ ೩೧೮ ಓ1771೧1177 517016 ೦೦/76 ೧/೮ ೦೫165 
0010 6 50.1777 107 ೬56 1010 1100 ೦19" ೦೦೧0೧7೬೦ 10 09 18019 10 5.5% 181166 51.110.52 01 711/6 50766009 10 176 (0/07 ಓಿಂ( 2003. 


4... 1೧1೧೮ ೦1007518095, 1! 15 ೦1೩111೦೮ ೩5 ೬೧601: 


೦೧0೯೧ 110೦. ೦.೧/೦೯೧-21/2015-16 ೦ರ೯೯೦0 15.05.2015 






































51.110. ೦೦877730610/ 216 ೦1 1೩ 
1 17605118 ೮೩೦1೦5 ೧೩/76)/ 1110 1೦1809 ೦೩೦1೦5 1.6. ೦೩೦1೦5 10/ 56 ೦! ೧7016 17೩೧ | 5.5% 1166 1100108100- '/ 110.70 40 ೦56 
650 ೦115 ೩೧೦ 010 33000 ॥೦[19. 2015 68196 31.03.2015 
2 1769118! ೮%195 ೧8/776)/ 26. ೧೯್ಶ 0೮%(|ಅ ೪/[70೦ಟ! ೩೧)/ ೦11806 19901000೧6 ೩೧೮ | 5.5% ೫1೮೮ [100108100- '/ [1೦.೯0 40 ೦5 
೧೦! (95110100 ೦1 6126 ೦116 ೦೩006.. 2015 6೮8೩196 31.03.2015 
3 17651181 ೮೩01೮೦5 ೧8/7761/ ಟಿ00 ₹1106 ೮೫01ಆ ೪೫170! ೩೧) ೫೦118೩೦೮ 195110010೧5 | 5.5% 16 1100108100- '! 110.೯0 40 ೦5೬ 
೩೧೦ ೪/೦೮! (೦5[1000/0 ೦1 6176 ೦1 176 ೦೩01. 2015 ೮೫೦ 31.03.2015 
6 17605118 0೮೩೦1೦5 ೧೩/791/ 00೦೩ 107 ೮೩೦1೮ ॥/1೧೦೮! ೩೧)/ ೦1೩೦೮ 195110010೧5 | 5.5% 16 11001108100- '! 110.೯0 40 ೦5೬ 
೩೧೮ ೪/0೮! (೦5110000 ೦1 6176 ೦1 176 ೦೩01. 2015 6೫6 31.03.2015 
ಠ್ರ 17609118! ೮೩೦1೦5 ೧೩/776)/ ೧/0೮ 0೩01೮ ೪/೧೦! ೩೧) ೪೦1೩೦೮ 16511000೧5 ೩೧೮ | 5.5% 165 11001108100- '! 110.೯0 40 ೦5೬ 
7೦! (99110000 ೦1 5176 ೦1 176 ೦೫/19. 2015 ೮೫೦6 31.03.2015 
6 17605118 ೦೩೦1೦5 ೦17೦/ 17೩೧ 0೦00/ ೩೧೮ ಗಿ1171೧1೧7 51701 ೦೦/6 ೧/೮ ೦೩೦1೦5 | 5.5% 1166 5110.52 01 7೧1/6 50೧66016 10 
0010 6 50.717 10/ ೬5೮ 010 1100 1015. (/ಗಿ1 ೧೦೬ 2003. 
1 160010೫ /1/05 ೩೧೮ 0೮೩01೨5 ೦1701 17೩7 17೦56 ೧75೧107606 ೫೦೦೦. 14.5% ೧00 560000 4(1)(0)(11) 01 
(ಲ/ಗಿ1 ಗಿಂ 2003 
111/1 ೧೧11೧ ೯]/ 
೧೯. 553 €೦/777155106/ 0! 0೮೦07776101 7೫65 
50.25 (217೩1848), 80೧0೩೬೬. 


75101/5೧05 111011 7೯0೦೧110೭.೦೦155 ೧೧//ಗ17೯ 111117೯೧ 
6015101766 ೦11106: 10 91 2” ॥|೦೦/, 6” 11217 76800616 ೦೦1೦೧)/, 
`(೮7(3130018, (೦1878702318, 86೧೦೩1೬/ಟ- 560034, (3/೧2183 


0೮0: 72200 /2008810047777, 


ಅ7781 16: 0111618/.717(0260%6106.0017, ೦೦೧1೩೦! !10: 09844067991 


'//೮10೨11೮: ೪೪/.7601%6106.001% 
೧08110 [1೦11೦೯6 





[1೦71೦೯ 15 ಗಣಗ೯681/ ೦1/6೯11 ೧೧೨0117 7೦ 56071011 485(1) ೦೯ 7೧೯ ೦೦11೧/11೮5 ಗಿ೦71, 1956, 787 7ರ್ಗ೯ ೦೦1/1೧/%10/ ಗಗ5 
೧5550 7೧೯ ೯೦.೦%೪/॥1೦೮ ೧೯5೦೬11೦115 ೯೦೧ ೦೬117 ಓ೧]/ 1101110 ಟ೧ ಗ7 7೧೯ 677೧/4-೦೧01114೧1/ ೧೯11೯ ೧ಓ( 115೯1॥110 
೦ನ 7೧೯ 115/1೧೧5 ೦ನ 7610/೯೧೦6 ॥101/1 750ಗ110೦0೦॥55 ೧೧/0/೧೯1೯ 11117೯0 ಗ೯0 ೦11 20 1,2015 ಗಿ 9:30 ಓ&ಿ.!1.೧7 7೧೯ 
೧೯೦1೦75೮೧೯೧ ೦೯೯೦೯ ೦೯ 7೧5 ೦೦/1೧/10) 7 11೦. 91 2% ೯೬೦೦ಗ, 611/41 7೯4೦೧5೧5 ೦೦೬೦1/0/, '/₹1107ಓ೧ಟ೧ಡ, 
(೦೧/1/೧11೦ ಗಿ. ಗಿ, 5೯11೦/10೧0ಟ- 560034, ಓಗಿ೧[1ಗಿ7ಗಿ( ಗಿ 


1) “ಇ೯5೦೭/50 1೯1/7 1/9೩/110೦ 1೧೮ 0701191075 ೦! 17೮ 560000 484 (1)(0) & 488 ೩೧೮ ೦0೧೮/ ೩೦011೦೩016 001910೧5 ೦1 176 0೦/7೩/7195 ಗಿಂಗ| 
1956(170136170 ೩೧)/ ೧7061108000 ೦/ 9-67೩0177001 1761601), 17೮ ೦೦೧567 ೦1 176 ೧761706196 ೦1 176 0೦7708/7)/ 0೮ ೩೧೮ 15 ೧೮/90)/ ೩೦೦೦೮೦6 10 
೮ ಟ0 17೦ ೩೫/5 ೦1 176 ೮೦೧7೩07)/ ೩5 ೧767700/'5 ೦1718/೧/ ೫೧61೧70 ಟ0.'” 





೧.11.| 110. (0೧81 /2001/47147 8091/ ೧೯೦॥। 10. ೧1೧/(4/809/2202/2014-16 
11067566 10 06/1100! 07608/1161! 1/೧೧ ₹1೦. 297 


೩೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೩ 














“ಔರ೮೦/6೧0 ೯೧1೯೧ [1/7 7೦೦1೩/೩1೦೧ ೦! 501/670)/ ೩೧೮ 5181077601 ೦೧ 17 650೧7೫60 (98178019 1816 ೦1 ಓಿ೨೦೦15 ೩೧೦ 11೩01105 ೩೦೧೦ 
7 ೧/೦1 & 1055 ಗಿ೦೦೦೮೧! ೦೦777670100 ೦0 ಗಿ0ಗ! 1, 2015 ೩7೮ 60170 ೦೧ [/ಖ/ 31, 2015 8೧6 8887೦6 5೧66! 6೧0170 ೦೧ !/ಖ/ 31, 2015 
0೩/೩016 1761010 0/ 1೧6 0೦೦೧70೩/)/ ೩5 ೦೧ !/ಖ/ 315, 2015, 61166 0 ೩೧ 81681 0)/ 2160108 01176 ೦೦೧0೩0)/, 0 ೩೧76 15 ೧೦/60) ೦೦೧11760, 
೩0/೦೪೮೮ & ೩೮೦॥1೦೮.'” 


2) “ಇ೯5೦1/50 711/77 |೧ 10775 ೦! 500000 490 ೩೧೮ ೦17೦/ ೩೦01೦೫೦1 0101191075 ೦1 17೮ ೮೦೧70೩೧1೦5 ಗಿಂ೦(, 1956(1೧701೬6170 ೩೧) ೧706110810೧ 
0/ /9-6780177901 17/607), 176 ೦೦೧5೦೧1 ೦! 176 ೧707700195 ೦! 1೧೮ 0೦77॥೩/7)/, 0 ೩೧೦ 15 ೧0760) ೩೦೦೦/6೮6೦ 10 ೩0॥೦॥೧! !/.1!. ಆ110೩/೩, ೮೧೩1೦/66 
೦೦೦೬೧1೩೧ 11077001911 110. 29670, ೧/೦)/1೦!, 1.11. ಆ11688/೩ & 0೦. 0೧೩/6೮ ೦೦೦೬೧1೩೧1೨, ೧೧1 0075355 6616170 ೫! ೫೦. ೦-221 
0೧೦1೩ ಓಿ0೩176715, 5೧ ೦0॥)/ ೧೧916, 1001, 8೧0೩1೬ 560102,85 176 1010810/ ೦1 17೮ ೮೦೧70೩/)/, ೩! ೩ 1018 1011೧018100 01 1 
450,000/-(೧0665 ೦೬/ 18೦5 1)/ 17005876 ೦೧/)/) 97601151/ಆ ೦! 567/06 18 ೩೧೮ 1617100/5617611 ೦! ೦೬! ೦1 ೦೦೦! 9760೧565 ೩೧೦ ೦176/ 
170166018| ೦೦515 ೩7೧೮ 90೮೧7565 ೩5 ೧7೩) 06 170೦ಟ//60 0)/ ೧1೧7 267507೩1) ೮೮/1೧70 076 ೦೦೬/5 ೦1 ॥/೧6170 00. 


೯500/60 ೯೧711೯೧ [1/7 170 80೩/6 ೦! 21601019 0 ೩೧೦ ೩/೮ /60)/ ೩17೦1260 10 97667015 8೩1 176 ೦೫೦/95 ೩5 178)/ 09 67610158016 0)/ 
(|೮16810/ ೩5 07011600 1೧ 80 ೦1೩೬509(1) 10 (1) ೦! $ಟ0-56000/ (2) 0೦1 560000 457 8೧೦ ೩ ೦॥76/ ೩೦01೦೫16 01019510೧5 ೦1 176 ೦೦170೩೧199 ಗಿಂ(| 
1956 10/ 9110000 179 ೫0170 ಟ0 ೦! (೧೮ ೩1೩/9 ೦! 17೮ ೮೦೧7108/)/ ಟ೧೦9/ 5067/1910೧ ೦! 1೧೮ 10೬10810 ೩000೦17160. 
೧೯500/60 ನಟರ 711/7 (೧೮ 80೩/೮ 01 21601015, 0೦ ೩೧೮ ೩/6 ೧0/90) 50%/8[/ ೩0೧7೦೧1766 ಟ೧66/ 5067/9100 ೦1 176 11೮1681079 
೩0೦1೧160 10 0೦/೦156 ೩1 176 0೦೪/೦/5 1೧ ೦೦೧7೨೦೦1೦೧ ೪/೧ 176 10168100 01 176 ೮೦೧70೩/)/ 1701106170 11/0 ೩೧೮ ೮611/6170 ೩ 1೧7೮ 6೦೦೬೧7೦೧15 
17. 16181100 10 176 ೦1718 ೫761೧0 ಟ0 ೦1 1೧೮ ೮೦070೩೧) ೪೫/॥೧ 1೧೮ ೧೦೦15೩ ೦! 0೮೦೧70೩೧1೦5, 870811, (08/೧818, 08/170/ 17೦1೧೦ ೦! 
518110ಗ/ ೩೧೮ ೦170 970೦೧5೦5, 198171೧0 ೦1! ೩550159, 0೫/170 ೦! ೮೦0[9/ 1180111105, 17781೧1817170 0೦೦5 ೩೧೮ ೦170/ (6೦೦/೮6 ೦! 176 0೮೦770೩/)/, 
001501೧0 ೧೦೦೨ ೦1 ೩೦0೦1೧17760 ೦1 1010810೦/ ೩೧೮ ೧೦॥೦೮ ೦! 11011೧18 170170 ಟ0'5 76501100 1೧ 17ಆ ೧೮%/5ಏ೩0೦/ ೩೧6 ೦1101೩! 0೩7೦0 ೩೧೮ 1೦ 
60 ೩॥ 9000 ೩೦15, 6೦೮೦5 ೩೧೦ 171705 ೩5 ೧7ಏ)/ 0 ೧೦೦೮೦55೩// 10 01/ಅ 911601 10 176 ೫/701೧70 ೬0 01 1೧ ೮೦/70೩/)/.” 
೧1306: 70೧081೬ 
70೩16: ೮೬1/3, 2015 
೯೦ 7೯11/೯೧೦೯ ॥!014 7೯೦110೦೮1೯5 ೧೧1/4೩7೯ 1/7೯ 
50/- 
2೪170 0೧೩7೮/೩5೦೫ ಗಿ೦1೩೧೩೩ 


(೧1/6010/, 01!:02311432) ೯೦/ 72೯11/೯೧೧೦ ॥1014 7೯೦71೦೦೦1೯5 ೧೧/1/೧17೯ 7೯೦ 


10. 83, 15'5100/, 611/1೧ ೧0೩ರ, 11.11. ೦11608೩ 
18'0/055, !/8169/8/8/7, 867081//೬, 560003, 8/೧೩1೩/೩, 1761೩ [0೬1೮8101 
6 ೮೦೧730೩೧165 ಗಿಂ( 1956 
೯೦೧11 110. 151 


[566 ೫೬16 315] 
1101710015' '/0೦1118/)/ '!!1೧6170-ಟ॥ 


[101106 ೦1 ೩00೦1೧17767 ೦1 |11162101 0ಟ5ಟ೩7110 5೦೦0೦೧ 516 


[18176 ೦1 176 ೦೦7॥೩೧]/ 
೧೮615081100 110 

[181016 ೦1 80517655 

001055 ೦1 1೧6 ೧೦೦195೦1೦6 ೦1೦೮ 


[೧೦11206 0೦೩011 
೧೩16 0 0೦೩0118! 
[13776 ೩೧6 ೩0661655 ೦1 10೮೬168101 


70೩1೮ ೦1 ೩0॥೦1೧17671 
51/ ೫೧೦೧7 ೩0॥017106 
೧1೩06: 707081೬೬ 
70೩16: 1೬1/3, 2015 


೧೧-26 
50-5 


06016106 1೧618 1600೧/70100165 7೧/1/೩16 171166 
072200//2008710047777 

5011/8/6 56೧/0965 

110. 91 2" 7007, 6" |/೩1೧ 7680೧615 (00100)/, '/ಅ7/481800/೩, (6೦1೩778೩೧0೦೩೩, 
5600817೬ - 560034, (6817818೩ 

|11೧500,000/- 

(1೧ 100,000/- 

[/!1. ಆ1168/8೩, ೦-221, ಓಟ00ಗ೩ ಗಿ0೩ಗ/770705, 5೧ ೦॥)/ ೧7೧೦7೦, 1001, 
86೧08೬ -560102, (೩1೧818೩ 

೮೬1/1, 2015 

[10170619 ೦1 176 ೮೦07/೩0) 1೧ ಔ/8-07617೩// 097618 ೧796170 ೧616 ೦೧ ೮0/ 1,2015 


೯೦ 7೯11/೯೧೦೯ ॥!೧014 7೯೦110೦೮1೯5 ೧೧1/4೩7೯ 1/7೯ 
50/- 
11.11. ೦11618[8 
[1೦೬1೮81[0/ 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


